KA/BG-GPO/2515/WPP-47 12009-2011 






ಅಧಿಕೃತವಾಗಿ ಪ್ರಕಟಿಸಲಾದುದು 


ಸಂಪುಟ ೧೪೪ | ಬೆಂಗಳೂರು, ಗುರುವಾರ, ಅಕ್ಟೋಬರ್‌ ೨೨, ೨೦೦೯ (ಆಶ್ಚಯುಜ ೩೦, ಶಕ ವರ್ಷ ೧೯೩೧) ಸಂಚಿಕೆ ೪೨ 


ಭಾಗ - ೧ 


ರಾಜ್ಯ ಸರ್ಕಾರದ ಮುಖ್ಯ ಆದೇಶಗಳು ಹಾಗೂ ಸುತ್ತೋಲೆ ಮುಂತಾದ ಎಲ್ಲಾ 
ಅಲಾಖೆಗಳಿಗೂ ಸಂಬಂಧಿಸಿದ ಆದೇಶಗಳು 








ಇಂಧನ ಸಚಿವಾಲಯ 
ವಿಷಯ: ಮೆ: ಟಿ. ಶಿವಕುಮಾರ್‌ (ಈಗಿನ ಹೆಸರು ಮೆ: ಶಿವ ಹೈಡ್ರೊ ಪ್ರಾಜೆಕ್ಟ್ಸ್‌ ಲಿಮಿಟೆಡ್‌) ಇವರಿಗೆ ಹಂಚಿಕೆ 
ಮಾಡಲಾಗಿರುವ 1.00 ಮೆಗಾ ವ್ಯಾಟ್‌ ಸಾಮರ್ಥ್ಯದ ಮುಧೋಳ ಕಿರು ಜಲ ವಿದ್ಯುತ್‌ ಯೋಜನೆಯನ್ನು 
ರದ್ದು ಪಡಿಸುವ ಬಗ್ಗೆ. 
ಓದಲಾಗಿದೆ: 1. ಸರ್ಕಾರಿ ಆದೇಶ ಸಂಖ್ಯೆ: ಇಂಇ 434 ಎನ್‌ಸಿಇ 2004, ದಿನಾಂಕ: 06.01.2005. 
2. ಕಾರಣ ಕೇಳುವ ನೋಟೀಸ್‌ ಸಂಖ್ಯೆ ಇಎನ್‌ 144 ಎನ್‌ಸಿಇ 2008, ದಿನಾಂಕ: 29.04.2009. 
ಪ್ರಸ್ತಾವನೆ: 
ಮೇಲೆ ಓದಲಾದ ಕ್ರಮ ಸಂಖ್ಯೆ (1) ರ ಆದೇಶದಲ್ಲಿ ಮೆ: ಟಿ. ಶಿವಕುಮಾರ್‌ (ಈಗಿನ ಹೆಸರು ಮೆ: ಶಿವ ಹೈಡ್ರೊ 
ಪ್ರಾಜೆಕ್ಟ್ಸ್‌ ಲಿಮಿಟೆಡ್‌) ಇವರಿಗೆ ಬಾಗಲಕೋಟೆ ಜಿಲ್ಲೆಯ ಮುಧೋಳ ತಾಲ್ಲೂಕಿನ ಮೆ೦ತೂರು ಗ್ರಾಮದ ಬಳಿ ಘಟಪ್ರಭಾ 
ಎಲ್‌.ಬಿ.ಸಿ.ಯ ಸರಪಳಿ 100 ಮತ್ತು 103 ಕಿ.ಮೀ.ನಲ್ಲಿ 1.00 ಮೆ.ವ್ಯಾ. ಸಾಮರ್ಥ್ಯದ ಕಿರುಜಲ ವಿದ್ಯುತ್‌ ಯೋಜನೆಯನ್ನು 
ಹಂಚಿಕೆ ಮಾಡಲಾಗಿತ್ತು. 
ಸದರಿ ಯೋಜನೆಯು ಹಂಚಿಕೆಯಾಗಿ 4 ವರ್ಷಗಳು ಕಳೆದರೂ ಇದುವರೆಗೂ ಅನುಷ್ಠಾನನಿಟ್ಟನಲ್ಲಿ ಮೆ:: ಶಿವ ಹೆಡ್ರೊ 
ಪ್ರಾಜೆಕ್ಟ್ಸ್‌ ಲಿಮಿಟೆಡ್‌ ಸಂಸ್ಥೆಯು ಯಾವುದೇ ಕ್ರಮ ಕೈಗೊಳ್ಳದೇ ನಿಷ್ಟಿಯರಾಗಿರುವುದು ಸರ್ಕಾರದ ಗಮನಕ್ಕೆ ಬಂದಿದ್ದರಿಂದ, 
ಸದರಿ ಯೋಜನೆಯನ್ನು ರದ್ದುಪಡಿಸಿ, ಬೇರೆ ಆಸಕ್ತಿ ಇರುವ ಇತರ ಅಭಿವೃದ್ಧಿದಾರರಿಗೆ ಏಕೆ ಹಂಚಿಕೆ ಮಾಡಬಾರದೆಂಬುದಕ್ಕೆ 
ಸಮಜಾಯಿಷಿಯನ್ನು ನೀಡುವಂತೆ ನೋಂದಾಯಿತ ಅಂಚೆ ಮೂಲಕ ಮೇಲೆ ಓದಲಾದ ಕ್ರಮ ಸಂಖ್ಯೆ (2)ರ ಕಾರಣ ಕೇಳುವ 
ನೋಟೀಸನ್ನು ಕಳುಹಿಸಲಾಗಿತ್ತು. ಆದರೆ, ಕಾರಣ ಕೇಳುವ ನೋಟೀಸು ಲಕೋಟೆಯು "Door lock intimation dropped’ 
ಎಂದು ಹಿಂದಕ್ಕೆ ಬಂದಿರುತ್ತದೆ. ಇದಕ್ಕೆ ಕಾರಣ. 
1) ಸಂಸ್ಥೆಯು ಸದರಿ ವಿಳಾಸದಿಂದ ಸ್ಥಳಾಂತರ ಹೊಂದಿರಬಹುದು. 
ಅಥವಾ 
2) ಸಂಸ್ಥೆಯು ಅಸ್ತಿತ್ವದಲ್ಲಿಲ್ಲದೇ ಇರಬಹುದು. 
ಆದ್ದರಿಂದ, ಸದರಿ ಅಭಿವೃದ್ಧಿದಾರರು ಯೋಜನೆಯ ಅನುಷ್ಠಾನದ ನಿಟ್ಟಿನಲ್ಲಿ ಸಂಪೂರ್ಣವಾಗಿ ನಿಷ್ಠಿಯರಾಗಿರುವುದು 
ಸ್ಪಷ್ಟವಾಗುತ್ತದೆ. 
ಮೇಲಿನ ಯಾವುದೇ ಕಾರಣಗಳಿದ್ದರೂ, ಈಗಾಗಲೇ ಸುಮಾರು 4 ವರ್ಷಗಳಿಂದ ಯೋಜನೆಯನ್ನು 
ಅನುಷ್ಠಾನಗೊಳಿಸುವ ನಿಟ್ಟಿನಲ್ಲಿ ಮೆ: ಶಿವ ಹೈಡ್ರೊ ಪ್ರಾಜೆಕ್ಟ್ಸ್‌ ಲಿಮಿಟೆಡ್‌ರವರು ಕ್ರಮ ತೆಗೆದುಕೊಳ್ಳದೇ ಇರುವುದರಿಂದ 


ಪರಿಶೀಲಿಸಿ ಈ ಕೆಳಗಿನಂತೆ ಆದೇಶಿಸಲಾಗಿದೆ : 
(೨೯೮೫ ) 


೨೯೮೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್‌ ೨೨, ೨೦೦೯ ಭಾಗ - ೧ 





ಸರ್ಕಾರಿ ಆದೇಶ ಸಂಖ್ಯೆ: ಇಎನ್‌ 378 ಎನ್‌ಸಿಇ 2009, ಬೆಂಗಳೂರು, ದಿನಾಂಕ : 27ನೇ ಜುಲೈ 2009 

ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಕಾರಣಗಳಿಂದಾಗಿ ಸರ್ಕಾರಿ ಆದೇಶ ಸಂಖ್ಯೆ: ಇಂಇ 434 ಎನ್‌ಸಿಇ 2004, 
ದಿನಾಂಕ : 06.01.2005ರಲ್ಲಿ ಮೆ: ಟಿ. ಶಿವಕುಮಾರ್‌ (ಈಗಿನ ಹೆಸರು ಮೆ: ಶಿವ ಹೈಡ್ರೊ ಪ್ರಾಜೆಕ್ಟ್ಸ್‌ ಲಿಮಿಟೆಡ್‌) ಇವರಿಗೆ 
ಬಾಗಲಕೋಟೆ ಜಿಲ್ಲೆಯ ಮುಧೋಳ ತಾಲ್ಲೂಕಿನ ಮೆಂತೂರು ಗ್ರಾಮದ ಬಳಿ ಘಟಪ್ರಭಾ ಎಲ್‌.ಬಿ.ಸಿ.ಯ ಸರಪಳಿ 100 ಮತ್ತು 
103 ಕಿ.ಮೀ.ನಲ್ಲಿ ಹಂಚಿಕೆ ಮಾಡಲಾಗಿದ್ದ 1.00 ಮೆ.ವ್ಯಾ ಸಾಮರ್ಥ್ಯದ ಮುಧೋಳ ಕಿರುಜಲ ವಿದ್ಯುತ್‌ ಯೋಜನೆಯ 
ಹಂಚಿಕೆಯ ಆದೇಶವನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ರದ್ದುಪಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌. 1800 ಎಸ್‌.ಜೆ. ಸಂಪತ್‌ ಕುಮಾರ್‌ 
ಸರ್ಕಾರದ ಅಧೀನ ಕಾರ್ಯದರ್ಶಿ, ಇಂಧನ ಇಲಾಖೆ. 
ENERGY SECRETARIAT 
Sub: Deputation of Sri Alok Mohan IPS, IGP (V&E), KPTCL & all ESCOMs to ‘Advanced 
Management Programme 2009 in Administrative Staff College of India, Hyderabad - reg. 
Read: No:KPTCL/IGP/V&E/2009-10/110, dated:03.06.2009 & KPTCL/GP/V&E/81A/2009-10/ 
164, dated: 17.06.2009 received from the Inspector General of Police (Vigilance & 
Enforcement), KPTCL and all Electricity Suply Companies. 
Preamble: 

In the Note read at above, the Inspetor General of Police (Vigilance & Enforcement), KPTCL and 
all Electricity Supply Companies in the State has stated that the Administrative Staff College of India 
(ASCI), Hyderabad is organizing an ‘Advanced Management programme 2009’ for the senior and top 
level managers from the Government/Public/Private Sector in August-September 2009. As per the details 
given by the ASCI, Hyderabad the management programme is structured in 4 major modules with learing 
focus on developing strategic leadership and revolutionizing organization performance. The first 3 
modules shall be covered in 2 weeks (August 14-3-2009) at ASCl Campus in Hyderabad while the 4" 
module will involve a study tour (September 19-7-2009) for first hand experience of the latest 
management techniques being practiced by world class organization in the Netherlands, Belgium, 
Luxemburg, France and Switzerland. The IGP (V&E) has requested Government to nominate him to th 
said course in Administrative Staff College of India, Hyderabad as the course is a highly reputed, 
beneficial and empowering one as the participants shall be exposed to the latest Managemnt Techniques 
which shall help them in a richer contribution to their organizations. 

The course fee for the programme is Rs.2,80,000/- plus service tax @ 10.30% and admissible 
TA, DA and other allowance for the course in India and abroad. This is proposed to be met as expenses 
on the office of the IGP (V&E), KPTCL and ESCOMs which shall be initially met by the KPTCL and then 
recouped from all the 5 ESCOMs. 

The said proposal has been examined in detail and the following orders issued: 

Government Order No: EN 72 EEB 2009, Bangalore, Dated: 20" July 2009 

In the circumstances explained in the preamble, Sri Alok Mohan IPS, Inspector General of Police 
(Vigilance & Enforcement), KPTCL and all Electricity Supply Companies in the State is deputed to attend 
the ‘Advanced Management Programme 2009’ in Administrative Staff College of India, Hyderabad from 
August 14-3-2009 and study tour from September 19-7-2009 at Netherlands, Belgium, Luxemburg, 
France and Switzerland. 

The expenditure to the said training programme shall be met by the KPTCL as expenses on the 
office of the IGP (V&E), KPTCL & all ESCOMs which shall be recouped later by the KPTCL from all the 5 
ESCOMs. 


ಭಾಗ - ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್‌ ೨೨, ೨೦೦೯ ೨೯೮೭ 





The officer shall submit a feedback report with in 15 days after returing from the training 
programme. 
This order issues with the concurrence of DPAR (Services-1) vide No:DPAR 75 SME 2009, dated 
18.07.2009. 
By Order and in the name of Governor of Karnataka, 
P.R. 1801 S.J. SAMPATH KUMAR 
Under Secretary to Government, Energy Department 
ಇಂಧನ ಸಚಿವಾಲಯ 
ವಿಷಯ: ಮೆ: ಬೊಬ್ಬ ಪವರ್‌ ಪ್ರಾಜೆಕ್ಸ್‌ (ಮೆ: ಸೋಹಮ್‌ ಮನ್ನಪಿಟ್ಟು ಪವರ್‌ ಪ್ರೈವೇಟ್‌ ಲಿಮಿಟೆಡ್‌) ಇವರಿಗೆ 
ಉಡುಪಿ ಜಿಲ್ಲೆಯ ಕಾರ್ಕಳ ತಾಲ್ಲೂಕಿನ ಪುಚ್ಚಮೊಗರು ಹೊಳೆಗೆ ಅಡ್ಡಲಾಗಿ ಹಂಚಿಕೆ ಮಾಡಿರುವ 15.00 
ಮೆಗಾ ವ್ಯಾಟ್‌ ಸಾಮರ್ಥ್ಯದ ಕಿರು ಜಲ ವಿದ್ಯುತ್‌ ಯೋಜನೆಯನ್ನು ಅನುಷ್ಠಾನಗೊಳಿಸಲು 
ಕಾಲಾವಕಾಶವನ್ನು ವಿಸ್ತರಿಸುವ ಬಗ್ಗೆ. 
ಓದಲಾಗಿದೆ: 1) ಸರ್ಕಾರಿ ಆದೇಶ ಸಂಖ್ಯೆ: ಇಂಇ 242 ಎನ್‌ಸಿಇ 2002 ದಿನಾಂಕ: 8.10.2002. 
2) ಸರ್ಕಾರಿ ಆದೇಶ ಸಂಖ್ಯೆ: ಇಂಇ 242 ಎನ್‌ಸಿಇ 2003 ದಿನಾಂಕ : 7.5.2003. 
3) ಸರ್ಕಾರಿ ಆದೇಶ ಸಂಖ್ಯೆ : ಇಎನ್‌ 270 ಎನ್‌ಸಿಇ 2007 ದಿನಾಂಕ : 3.3.2008. 
4) ಸರ್ಕಾರಿ ಆದೇಶ ಸಂಖ್ಯೆ: ಇಎನ್‌ 416 ಎನ್‌ಸಿಇ 2008 ದಿನಾಂಕ : 28.2.2009. 
ಪ್ರಸ್ತಾವನೆ: 
ಮೇಲೆ ಕ್ರಮ ಸಂಖ್ಯೆ (1) ರಲ್ಲಿ ಓದಲಾದ ಆದೇಶದಲ್ಲಿ ಮೆ : ಬೊಬ್ಬ ಪವರ್‌ ಪ್ರಾಜೆಕ್ಟ್‌ ಪ್ರೈವೇಟ್‌ ಲಿಮಿಟೆಡ್‌ 
ಕಂಪನಿಗೆ ಉಡುಪಿ ಜಿಲ್ಲೆಯ ಕಾರ್ಕಳ ತಾಲ್ಲೂಕಿನ ಪುಚ್ಚಮೊಗರು ಹೊಳೆಗೆ ಅಡ್ಡಲಾಗಿ 9.00 ಮೆಗಾ ವ್ಯಾಟ್‌ ಸಾಮರ್ಥ್ಯದ 
ಕಿರು ಜಲ ವಿದ್ಯುತ್‌ ಯೋಜನೆಯನ್ನು ಹಂಚಿಕೆ ಮಾಡಲಾಗಿತ್ತು. 
ಮೇಲೆ ಕ್ರಮ ಸಂಖ್ಯೆ (2) ರಲ್ಲಿ ಓದಲಾದ ಆದೇಶದಲ್ಲಿ ಸದರಿ ಯೋಜನೆಯ ಸಾಮರ್ಥ್ಯವನ್ನು 9.00 ಮೆಗಾ 
ವ್ಯಾಟ್‌ನಿಂದ 15.00 ಮೆಗಾ ವ್ಯಾಟ್‌ಗೆ ಹೆಚ್ಚಿಸಲಾಗಿತ್ತು. 
ಮೇಲೆ ಕ್ರಮ ಸಂಖ್ಯೆ (3) ರಲ್ಲಿ ಓದಲಾದ ಆದೇಶದಲ್ಲಿ ಸದರಿ ಯೋಜನೆಯನ್ನು ಅನುಷ್ಠಾನ ಮಾಡಲು 
ಕಾಲಾವಕಾಶವನ್ನು ದಿನಾಂಕ: 17.10.2007 ರಿಂದ 16.10.2008 ರವರೆಗೆ ವಿಸ್ತರಿಸಲಾಗಿತ್ತು. 
ಮೇಲೆ ಕ್ರಮ ಸಂಖ್ಯೆ (4) ರಲ್ಲಿ ಓದಲಾದ ಆದೇಶದಲ್ಲಿ ಸದರಿ ಯೋಜನೆಯನ್ನು ಅನುಷ್ಠಾನ ಮಾಡಲು 
ಕಾಲಾವಕಾಶವನ್ನು ದಿನಾಂಕ: 17.10.2008 ರಿಂದ 31.7.2009 ರವರೆಗೆ ವಿಸ್ತರಿಸಲಾಗಿತ್ತು. 
ಅಧೀಕ್ಷಕ ಅಭಿಯಂತರರು, ಮಂಗಳೂರು ವಿದ್ಯುತ್‌ ಸರಬರಾಜು ಕಂಪನಿ ನಿಯಮಿತ, ಮಂಗಳೂರು ಇವರು 
ಯೋಜನೆಯ ತಪಾಸಣೆ ನಡೆಸಿದ್ದು, ಯೋಜನೆಯ ಒಂದೇ ಒಂದು ಘಟಕ ಪೂರ್ಣವಾಗಿದ್ದು, ಇನ್ನೊಂದು ಘಟಕ 
ಪೂರ್ಣವಾಗಲು ಕಾಲಾವಕಾಶದ ಅವಶ್ಯಕತೆ ಇದೆ ಎಂದು ವರದಿ ಮಾಡಿರುವ ಹಿನ್ನೆಲೆಯಲ್ಲಿ, ಕಾಲಾವಕಾಶವನ್ನು ವಿಸ್ತರಿಸುವ 
ಕುರಿತು ಪರಿಶೀಲಿಸಿ, ಈ ಕೆಳಗಿನ೦ತೆ ಆದೇಶಿಸಲಾಗಿದೆ:- 
ಸರ್ಕಾರಿ ಆದೇಶ ಸಂಖ್ಯೆ: ಇಎನ್‌ 426 ಎನ್‌ಸಿಇ 2009, ಬೆಂಗಳೂರು, ದಿನಾಂಕ: 30ನೇ ಜುಲೈ 2009 
ಪ್ರಸ್ತಾವನೆಯಲ್ಲಿ ವಿವರಿಸಲಾಗಿರುವ ಅಂಶಗಳ ಹಿನ್ನೆಲೆಯಲ್ಲಿ ಮೆ ಬೊಬ್ಬ ಪವರ್‌ ಪ್ರಾಜೆಕ್ಟ್‌ (ಮೆ: ಸೋಹಮ್‌ 
ಮನ್ನಪಿಟ್ಲು ಪವರ್‌ ಪ್ರೈವೇಟ್‌ ಲಿಮಿಟೆಡ್‌) ಇವರಿಗೆ ಉಡುಪಿ ಜಿಲ್ಲೆಯ ಕಾರ್ಕಳ ತಾಲ್ಲೂಕಿನ ಪುಚ್ಚಮೊಗರು ಹೊಳೆಗೆ 
ಅಡ್ಡಲಾಗಿ 15.00 ಮೆಗಾ ವ್ಯಾಟ್‌ ಸಾಮರ್ಥ್ಯದ ಕಿರು ಜಲ ವಿದ್ಯುತ್‌ ಯೋಜನೆಯನ್ನು ಅನುಷ್ಠಾನ ಮಾಡಲು ದಿನಾಂಕ: 
1.8.2009 ರಿಂದ ಒಂದು ವರ್ಷದ ಅವಧಿಗೆ ಅಥವಾ ಯೋಜನೆಯು ಪೂರ್ಣಗೊಳ್ಳುವವರಗೆ ಇದರಲ್ಲಿ ಯಾವುದು ಮೊದಲೊ 
ಅಲ್ಲಿಯವರೆಗೆ ಈ ಕೆಳಗಿನ ನಿಬಂಧನೆಗೊಳಪಟ್ಟು ಕಾಲಾವಕಾಶವನ್ನು ವಿಸ್ತರಿಸಲಾಗಿದೆ :- 
‘Acceptance of tariff by KERC as per the PPA already signed with MESCOM’. 
ಸದರಿ ಆದೇಶವನ್ನು ರದ್ದು ಪಡಿಸುವುದು/ಮಾರ್ಪಾಡು ಮಾಡುವ ಅಧಿಕಾರವನ್ನು ಸರ್ಕಾರವು ಹೊಂದಿರುತ್ತದೆ. 
ಮೇಲೆ ಕ್ರಮ ಸಂಖ್ಯೆ (1) ರಲ್ಲಿ ಓದಲಾದ ಹಂಚಿಕೆ ಆದೇಶದ ಇತರೆ ನಿಬಂಧನೆಗಳು ಯಥಾವತ್ತಾಗಿ ಮುಂದುವರಿಯುತ್ತವೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌. 1838 ಎಸ್‌.ಜೆ. ಸಂಪತ್‌ ಕುಮಾರ್‌ 
ಸರ್ಕಾರದ ಅಧೀನ ಕಾರ್ಯದರ್ಶಿ, ಇಂಧನ ಇಲಾಖೆ. 


೨೯೮೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್‌ ೨೨, ೨೦೦೯ ಭಾಗ - ೧ 


ENERGY SECRETARIAT 
Sub: Allotment of 4.00 MW capacity Mini Hydel Project to M/s Sagar Power (Dandela) Pvt. 
Ltd.—reg. 

Read: 1. Letter No: KRED/06/Kanchimane/2007/2802 dated: 29.12.2007/3.1.2008 received 
from the Managing Director, Karnataka Renewable Energy Development Limited, 
Bangalore. 

2. Allotment Committee Meeting Proceedings dated: 13.2.2009. 





Preamble: 

In the letter read at (1) above, the Managing Director, Karnataka Renewable Energy 
Development Limited, Bangalore has recommended to Government for allotment of 4.00 MW capacity 
Mini Hydel Project in favour of M/s Sagar Power (Dandela) Pvt. Ltd. across Bedthi/Mogaddehalla river 
near Ramanagar Village, Yellapur Taluk, Uttar Kannada District. 

The proposal was examined in detail in the Allotment Committee meeting proceedings read at 
(2) above and considered for allotment. Hence the following Order :- 

Government Order No: EN 21 NCE 2008, Bangalore, Dated: 5th August 2009 

Government accords approval for allotment of 4.00 MW capacity Mini Hydel Project in favour of 
M/s Sagar Power (Dandela) Pvt. Ltd. across Bedthi/Mogaddehalla river near Ramanagar Village, Yellapur 
Taluk, Uttar Kannada District (Weir-Longitude: 74°36’53”E, Latitude: 14°51'59” N & Power House- 
Longitude: 74°37’25”E, Latitude: 14°50'07”N) subject to the following conditions:- 

1 (8) This project should not affect the down stream and upstream projects. 

(0) The allottee shall execute an agreement with Government within 45 (forty five) days from the 
date of the capacity allotment order failing which the allotment order shall become 
automatically cancelled. The company will have to apply denovo for capacity allocation. There 
shall also be no refund of the application fee received by Karnataka Renewable Energy 
Development Limited, Bangalore. 

(0) Such an agreement on Rs. 400.00 Stamp Paper shall be routed through the Managing 
Director, Karnataka Renewable Energy Development Limited, Bangalore who shall certify as to 
its correctness after due scrutiny. 

(d) Before executing the agreement the project developer shall deposit in advance with Karnataka 
Renewable Energy Development Limited, Bangalore the detailed project report (DPR) 
processing fee as per Government Order. 

2(8) The project Developer shall obtain all statutory clearance from the respective authorities such 
as Water Resources Development Department, Forest, Ecology & Environnent Department, 
Karnataka Power Transmission Corporation Limited, Karnataka Power Corporation Limited, 
Karnataka State Pollution Control Board, Revenue Department etc. Thereafter, the allottee 
shall submitt the detailed project report within one year from the date of the execution of the 
agreement. 

(b) The Deposit amount payable by the project allottee to Karnataka Renewable Energy 
Development Limited, Bangalore shall be adjusted towards a Detailed Project Report 
processing fee. 

3. The allottee shall achieve financial closure within six months from the date of technical 
clearance for the Detailed Project Report by Karnataka Renewable Energy Development 
Limited, Bangalore. 

4. The allottee shall take action to complete the project implementation within 24 months from the 
date of achieving financial closure. 


ಭಾಗ - ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್‌ ೨೨, ೨೦೦೯ ೨೯೮೯ 





5. Failure to reach any of the project milestones specified in Sl. No. 2,3, & 4 in the same order 
would constitute sufficient grounds to result in automatic cancellation of allotment. No notice on 
this account will be given to the allottee. 

6. The project Developer shall enter into a Wheeling and Banking Agreement with Karnataka 
Power Transmission Corporation Limited (KPTCL) IN CASE OF SELLING POWER TO the 
third party and Power Purchase Agreement in case of KPTCL. 


7. The allottee Company may seek full co-operation from the concerned Officers of the 
Government at the District and State level to ensure speedy completion of the project. 
8. In the allotted site if any of the Government Project comes up Hydel/lrrigation/Drinking Water 


Projects, the Government Projects will have priority and the developer should not claim any 
compensation. 
The Developer is wholly responsible for the objections raised by local people if any. 

10 The Developer is wholly responsible for the any problems/Submerssion of the Bedti project 
from KPCL. 

11 The Government has got power to Cancel/modify this Order. 

12 After due scrutiny of the D.P.R. from KREDL, developer has to make an application to the 
concerned Departments for approval and then the developer should apply for KREDL for 
technical clearance. 

By Order and in the name of Governor of Karnataka, 
P.R. 1892 S.J. SAMPATH KUMAR 
Under Secretary to Government, Energy Department 
Sub: Allotment of 10.00 MW capacity Mini Hydel Project to M/s Trident Power Systems 
Limited-reg. 
Read: 1. Letter No: KRED/06/Kannadagal/2007/033 dated: 30.1.2008/4.2.2008 received from 
the Managing Director, Karnataka Renewable Energy Development Limited, 
Bangalore. 
2. Allotment Committee Meeting Proceedings dated: 13.2.2009. 
Preamble: 

In the letter read at (1) above, the Managing Director, Karnataka Renewable Energy 
Development Limited, Bangalore has recommended to Government for allotment of 10.00 MW capacity 
Mini Hydel Project in favour of M/s Trident Power Systems Limited across Kali river Kannadagal naala 
stream near Kannigeri Village, Yellapur Taluk, Uttar Kannada District. 

The proposal was examined in detail in the Allotment Committee meeting proceedings read at (2) 
above and considered for allotment. Hence the following Order :- 

Government Order No: EN 63 NCE 2008, Bangalore, Dated: 5th August 2009 
Government accords approval for allotment of 10.00 MW capacity Mini Hydel Project in favour of 
M/s Trident Power Systems Limited across Kali river Kannadagal naala stream near Kannigeri Village, 
Yellapur Taluk, Uttar Kannada District (Power House-Latitude: 15°05'6.53” , Longitude: 74°39'58.02” Weir 
1- Latitude: 15°04'24.35”, Longitude: 74°44'13.69”, Weir 2- Latitude: 15°04'28.79”, Longitude: 
74°42'53.86”, Weir 3- Latitude: 15°05'0.78”, Longitude: 74°42'25.14”, Weir 4- Latitude: 15°04'55.37”, 
Longitude: 74°40’41.53” ) subject to the following conditions:- 

1 (a) This project should not affect the down stream and upstream projects. 

(b) The allottee shall execute an agreement with Government within 45 (forty five) days from the 
date of the capacity allotment order failing which the allotment order shall become 


೨೯೯೦ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್‌ ೨೨, ೨೦೦೯ ಭಾಗ - ೧ 





11 
12 


automatically cancelled. The company will have to apply denovo for capacity allocation. There 
shall also be no refund of the application fee received by Karnataka Renewable Energy 
Development Limited, Bangalore. 
Such an agreement on Rs. 400.00 Stamp Paper shall be routed through the Managing 
Director, Karnataka Renewable Energy Development Limited, Bangalore who shall certify as to 
its correctness after due scrutiny. 
Before executing the agreement the project developer shall deposit in advance with Karnataka 
Renewable Energy Development Limited, Bangalore the detailed project report (DPR) 
processing fee as per Government Order. 
The project Developer shall obtain all statutory clearance from the respective authorities such 
as Water Resources Development Department, Forest, Ecology & Environnent Department, 
Karnataka Power Transmission Corporation Limited, Karnataka Power Corporation Limited, 
Karnataka State Pollution Control Board, Revenue Department etc. Thereafter, the allottee 
shall submitt the detailed project report within one year from the date of the execution of the 
agreement. 
The Deposit amount payable by the project allottee to Karnataka Renewable Energy 
Development Limited, Bangalore shall be adjusted towards a Detailed Project Report 
processing fee. 
The allottee shall achieve financial closure within six months from the date of technical 
clearance for the Detailed Project Report by Karnataka Renewable Energy Development 
Limited, Bangalore. 
The allottee shall take action to complete the project implementation within 24 months from the 
date of achieving financial closure. 
Failure to reach any of the project milestones specified in Sl. No. 2,3, & 4 in the same order 
would constitute sufficient grounds to result in automatic cancellation of allotment. No notice on 
this account will be given to the allottee. 
The project Developer shall enter into a Wheeling and Banking Agreement with Karnataka 
Power Transmission Corporation Limited (KPTCL) IN CASE OF SELLING POWER TO the 
third party and Power Purchase Agreement in case of KPTCL. 
The allottee Company may seek full co-operation from the concerned Officers of the 
Government at the District and State level to ensure speedy completion of the project. 
In the allotted site if any of the Government Project comes up Hydel/lrrigation/Drinking Water 
Projects, the Government Projects will have priority and the developer should not claim any 
compensation. 
The Developer is wholly responsible for the objections raised by local people if any. 
The Developer is wholly responsible for the any problems/Submerssion of the project from 
KPCL. 
The Government has got power to Cancel/modify this Order. 
After due scrutiny of the D.P.R. from KREDL, developer has to make an application to the 
concerned Departments for approval and then the developer should apply for KREDL for 
technical clearance. 

By Order and in the name of Governor of Karnataka, 


P.R. 1893 S.J. SAMPATH KUMAR 


Under Secretary to Government, Energy Department 


ಭಾಗ - ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್‌ ೨೨, ೨೦೦೯ ೨೯೯೧ 
ಇಂಧನ ಸಚಿವಾಲಯ 


ಸೇರ್ಪಡೆ 
ಸಂಖ್ಯೆ: ಇಎನ್‌ 192 ಎನ್‌ಸಿಇ 2007, ಬೆಂಗಳೂರು, ದಿನಾಂಕ: 17ನೇ ಆಗಸ್ಟ್‌ 2009 
ಸರ್ಕಾರಿ ಆದೇಶ ಸಂಖ್ಯೆ: ಇಎನ್‌ 192 ಎನ್‌ಸಿಇ 2007 ದಿನಾ೦ಕ: 19.5.2009 ರ ಆದೇಶ ಭಾಗದ ಮೊದಲನೆ 
ಕಂಡಿಕೆಯಲ್ಲಿ ಈ ಕೆಳಗಿನಂತೆ ಸೇರಿಸಿಕೊಂಡು ಓದಿಕೊಳ್ಳತಕ್ಕದ್ದು. 
‘Weir Latitude: 12°46’27” to 12946'20”, Power House-Longitude: 75°27’03” to 75261547” 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌. 1951 ಎಸ್‌.ಜೆ. ಸಂಪತ್‌ ಕುಮಾರ್‌ 
ಸರ್ಕಾರದ ಅಧೀನ ಕಾರ್ಯದರ್ಶಿ, ಇಂಧನ ಇಲಾಖೆ. 
ವಿಷಯ: ಮೆ: ಎನರ್ಕಾನ್‌ ಇಂಡಿಯಾ ಲಿಮಿಟೆಡ್‌ ಇವರಿಗೆ ಹಂಚಿಕೆ ಮಾಡಲಾಗಿರುವ 15.00 ಮೆಗಾ ವ್ಯಾಟ್‌ 
ಸಾಮರ್ಥ್ಯದ ಪವನ ವಿದ್ಯುತ್‌ ಯೋಜನೆಯನ್ನು ರದ್ದು ಪಡಿಸುವ ಬಗ್ಗೆ. 
ಓದಲಾಗಿದೆ: 1) ಸರ್ಕಾರಿ ಆದೇಶ ಸಂಖ್ಯೆ: ಡಿಇ 98 ಎನ್‌ಸಿಇ 2000 ದಿನಾಂಕ: 10.7.2000. 
2) ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ನಿಯಮಿತದ ವ್ಯವಸ್ಥಾಪಕ ನಿರ್ದೇಶಕರ ಪತ್ರ 
ಸಂಖ್ಯೆ: ಕೆಆರ್‌ಇ8/08/Vol IV/2008/2028 ದಿನಾಂಕ: 2/3.12.2008. 
3) ಕಾರಣ ಕೇಳುವ ನೋಟೀಸ್‌ ಸಂಖ್ಯೆ: ಇಎನ್‌ 471 ಎನ್‌ಸಿಇ 2008 ದಿನಾಂಕ: 27.12.2008. 
4) ಮೆ: ಎನರ್ಕಾನ್‌ ಇಂಡಿಯಾ ಲಿಮಿಟೆಡ್‌ ಇವರ ಪತ್ರ ಸಂಖ್ಯೆ : ಇಐಎಲ್‌ಬಿಎಲ್‌ಆರ್‌/ಪಿಎಸ್‌/ 
ಅಲಾಟ್‌ಮೆಂಟ್‌/2008-09 ದಿನಾಂಕ: 5.1.2009. 





ಪ್ರಸ್ತಾವನೆ: 
ಮೇಲೆ ಓದಲಾದ ಕ್ರಮ ಸಂಖ್ಯೆ (1) ರ ಆದೇಶದಲ್ಲಿ ಮೆ: ಎನರ್ಕಾನ್‌ ಇಂಡಿಯಾ ಲಿಮಿಟೆಡ್‌ ಇವರಿಗೆ ಬೆಳಗಾಂ 
ಜಿಲ್ಲೆಯ ನವಾಗೆ ಎಂಬಲ್ಲಿ 15.00 ಮೆಗಾ ವ್ಯಾಟ್‌ ಸಾಮರ್ಥ್ಯದ ಪವನ ವಿದ್ಯುತ್‌ ಯೋಜನೆಯನ್ನು ಅನುಷ್ಠಾನಗೊಳಿಸಲು 
ಮಂಜೂರು ಮಾಡಲಾಗಿತ್ತು. 
ಮೇಲೆ ಓದಲಾದ ಕ್ರಮ ಸಂಖ್ಯೆ (2) ರ ಪತ್ರದಲ್ಲಿ ವ್ಯವಸ್ಥಾಪಕ ನಿರ್ದೇಶಕರು, ಕರ್ನಾಟಕ ನವೀಕರಿಸಬಹುದಾದ 
ಇಂಧನ ಅಭಿವೃದ್ಧಿ ನಿಯಮಿತ, ಬೆ೦ಗಳೂರು ಇವರು 5 ವರ್ಷಕ್ಕೆ ಮೇಲ್ಪಟ್ಟ ಯಾವುದೇ ಪ್ರಗತಿ ಸಾಧಿಸದ ಕಂಪನಿಗಳ 
ಪಟ್ಟಿಯನ್ನು ಕಳುಹಿಸುತ್ತಾ ಸದರಿ ಕಂಪನಿಗಳ ಹಂಚಿಕೆ ಆದೇಶವನ್ನು ರದ್ದು ಪಡಿಸುವಂತೆ ಹಾಗೂ ಒಡಂಬಡಿಕೆಯನ್ನು 
ಮುಕ್ತಾಯಗೊಳಿಸುವಂತೆ ಸರ್ಕಾರಕ್ಕೆ ಶಿಫಾರಸ್ಸು ಮಾಡಿ ಪ್ರಸ್ತಾವನೆಯನ್ನು ಸಲ್ಲಿಸಿರುತ್ತಾರೆ. ಸದರಿ ಪಟ್ಟಿಯಲ್ಲಿ ಮೆ :: ಎನರ್ಕಾನ್‌ 
ಇಂಡಿಯಾ ಲಿಮಿಟೆಡ್‌ ಸಹ ಒಂದಾಗಿರುತ್ತದೆ. 
ಮೇಲೆ ಓದಲಾದ ಕ್ರಮ ಸಂಖ್ಯೆ (3) ರಲ್ಲಿ ಓದಲಾದ ಕಾರಣ ಕೇಳುವ ನೋಟಸನ್ನು ಇವರಿಗೆ ಯೋಜನೆಯ 
ಅನುಷ್ಠಾನ ನಿಟ್ಟಿನಲ್ಲಿ ಮೆ: ಎನರ್ಕಾನ್‌ ಇಂಡಿಯಾ ಲಿಮಿಟೆಡ್‌ ಇವರು ಯಾವುದೇ ಕ್ರಮ ಕೈಗೊಳ್ಳದೇ ಇರುವುದರಿಂದ 
ಯೋಜನೆಯ ಹಂಚಿಕೆಯನ್ನು ಏಕೆ ರದ್ದು ಪಡಿಸಬಾರದೆಂಬುದಕ್ಕೆ ಸಮಜಾಯಿಷಿಯನ್ನು ನೀಡುವಂತೆ ನೋಂದಾಯಿತ ಅಂಚೆ 
ಮೂಲಕ ಕಳುಹಿಸಲಾಗಿತ್ತು. 
ಮೆ: ಎನರ್ಕಾನ್‌ ಇಂಡಿಯಾ ಲಿಮಿಟೆಡ್‌ ಇವರು ಮೇಲೆ ಓದಲಾದ ಕ್ರಮ ಸಂಖ್ಯೆ (4) ರ ಪತ್ರದಲ್ಲಿ ಸದರಿ 
ನೋಟೀಸಿಗೆ ಉತ್ತರವನ್ನು ಸಲ್ಲಿಸಿರುತ್ತಾರೆ. ಸದರಿ ಉತ್ತರದ ಉಧೃತ ಭಾಗ ಕೆಳಗಿನಂತಿದೆ :- 
‘Kindly treat the capacity as an unexecutable at the allotted area and we 
request to delete the capacity size from the above G.O and hence 
request to accord alternative site of equivalent capacity’. 
ಸದರಿ ವಿಷಯವನ್ನು ಕೂಲಂಕಷವಾಗಿ ಪರಿಶೀಲಿಸಿ ಈ ಕೆಳಕಂಡಂತೆ ಆದೇಶಿಸಲಾಗಿದೆ. 
ಸರ್ಕಾರಿ ಆದೇಶ ಸಂಖ್ಯೆ: ಇಎನ್‌ 471 ಎನ್‌ಸಿಇ 2008, ಬೆಂಗಳೂರು, ದಿನಾಂಕ: 11ನೇ ಆಗಸ್ಟ್‌ 2009 
ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ ಸರ್ಕಾರಿ ಆದೇಶ ಸಂಖ್ಯೆ: ಡಿಇ 98 ಎನ್‌ಸಿಇ 2000 
ದಿನಾಂಕ: 10.7.2000 ರಲ್ಲಿ ಮೆ: ಎನರ್ಕಾನ್‌ ಇಂಡಿಯಾ ಲಿಮಿಟೆಡ್‌ ಇವರಿಗೆ ಬೆಳಗಾಂ ಜಿಲ್ಲೆಯ ನಾವೆಗೆ ಎಂಬಲ್ಲಿ 15.00 
ಮೆಗಾ ವ್ಯಾಟ್‌ ಸಾಮರ್ಥ್ಯದ ಪವನ ವಿದ್ಯುತ್‌ ಯೋಜನೆಯ ಹಂಚಿಕೆ ಆದೇಶ ಮತ್ತು ಈ ಸಂಬಂಧ ಸರ್ಕಾರದೊಂದಿಗೆ 
ಮಾಡಿಕೊಂಡಿರುವ ಒಡಂಬಡಿಕೆಯನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ರದ್ದು ಪಡಿಸಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌. 1952 ಎಸ್‌.ಜೆ. ಸಂಪತ್‌ ಕುಮಾರ್‌ 
ಸರ್ಕಾರದ ಅಧೀನ ಕಾರ್ಯದರ್ಶಿ, ಇಂಧನ ಇಲಾಖೆ. 


೨೯೯೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್‌ ೨೨, ೨೦೦೯ ಭಾಗ - ೧ 
ಸೇರ್ಪಡೆ 
ಸಂಖ್ಯೆ: ಅಎನ್‌ 48 ಎನ್‌ಸಿಇ 2008, ಬೆಂಗಳೂರು, ದಿನಾಂಕ: 17ನೇ ಆಗಸ್ಟ್‌ 2009 
ಸರ್ಕಾರಿ ಆದೇಶ ಸಂಖ್ಯೆ: ಇಎನ್‌ 48 ಎನ್‌ಸಿಇ 2008 ದಿನಾ೦ಕ: 19.5.2009 ರ ಆದೇಶ ಭಾಗದ ಮೊದಲನೆ 
ಕಂಡಿಕೆಯಲ್ಲಿ ಈ ಕೆಳಗಿನಂತೆ ಸೇರಿಸಿಕೊಂಡು ಓದಿಕೊಳ್ಳತಕ್ಕದ್ದು. 
‘Latitude: 12°48’20” to 12549130” Longitude: 77°26’10” to 77:26'257” 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌. 1953 ಎಸ್‌.ಜೆ. ಸಂಪತ್‌ ಕುಮಾರ್‌ 
ಸರ್ಕಾರದ ಅಧೀನ ಕಾರ್ಯದರ್ಶಿ, ಇಂಧನ ಇಲಾಖೆ. 
ಸೇರ್ಪಡೆ 
ಸಂಖ್ಯೆ: ಅಎನ್‌ 365 ಎನ್‌ಸಿಇ 2007, ಬೆಂಗಳೂರು, ದಿನಾಂಕ: 17ನೇ ಆಗಸ್ಟ್‌ 2009 
ಸರ್ಕಾರಿ ಆದೇಶ ಸಂಖ್ಯೆ: ಇಎನ್‌ 365 ಎನ್‌ಸಿಇ 2007 ದಿನಾಂಕ: 19.5.2009 ರ ಆದೇಶ ಭಾಗದ ಮೊದಲನೆ 
ಕಂಡಿಕೆಯಲ್ಲಿ ಈ ಕೆಳಗಿನಂತೆ ಸೇರಿಸಿಕೊಂಡು ಓದಿಕೊಳ್ಳತಕ್ಕದ್ದು. 
‘Latitude: 1494745” to 14°49’00” Longitude: 74°44'10” to 74545'057” 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌. 1954 ಎಸ್‌.ಜೆ. ಸಂಪತ್‌ ಕುಮಾರ್‌ 
ಸರ್ಕಾರದ ಅಧೀನ ಕಾರ್ಯದರ್ಶಿ, ಇಂಧನ ಇಲಾಖೆ. 
ತಿದ್ದುಪಡಿ 
ಸಂಖ್ಯೆ: ಅಎನ್‌ 292 ಎನ್‌ಸಿಇ 2007, ಬೆಂಗಳೂರು, ದಿನಾಂಕ: 14ನೇ ಆಗಸ್ಟ್‌ 2009 
ಸರ್ಕಾರಿ ಆದೇಶ ಸಂಖ್ಯೆ: ಇಎನ್‌ 292 ಎನ್‌ಸಿಇ 2007 ದಿನಾಂಕ: 25.6.2009 ರ ಆದೇಶ ಭಾಗದ ನಿಬಂಧನೆಯ 
ಮ ಸಂಖ್ಯೆ: 1 (ಆ) ದಲ್ಲಿನ “ಮೂರು ತಿಂಗಳ ಒಳಗಾಗಿ” ಎಂಬುದರ ಬದಲಾಗಿ “ನಲವತ್ತೈದು ದಿನಗಳ ಒಳಗಾಗಿ” ಹಾಗೂ 
ನಿಬಂಧನೆಯ ಕ್ರಮ ಸಂಖ್ಯೆ: 1 (ಈ) ದಲ್ಲಿನ “ಈ ಒಡಂಬಡಿಕೆಯನ್ನು ಮಾಡಿಕೊಳ್ಳುವ ಮೊದಲು ಯೋಜನಾ ಅಭಿವೃದ್ಧಿದಾರರು 
ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ನಿಯಮಿತಕ್ಕೆ ವಿವರವಾದ ಯೋಜನಾ ವರದಿಯನ್ನು (ಡಿ.ಪಿ.ಆರ್‌) 
ಪರಿಷ್ಕರಿಸಲು ಮೆಗಾವಾಟ್‌ ಒಂದಕ್ಕೆ ರೂ. 25,000.00 ದಂತೆ ರೂ. 1.00 ಲಕ್ಷಕ್ಕೆ ಕಡಿಮೆ ಇಲ್ಲದಂತೆ ಪಾವತಿಸತಕ್ಕದ್ದು” 
ಎಂಬುದರ ಬದಲಾಗಿ “ಈ ಒಡಂಬಡಿಕೆಯನ್ನು ಮಾಡಿಕೊಳ್ಳುವ ಮೊದಲು ಯೋಜನಾ ಅಭಿವೃದ್ಧಿದಾರರು ಕರ್ನಾಟಕ 
ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ನಿಯಮಿತಕ್ಕೆ ವಿವರವಾದ ಯೋಜನಾ ವರದಿಯನ್ನು (ಡಿ.ಪಿ.ಆರ್‌) ಪರಿಷ್ಕರಿಸಲು 
ಮೆಗಾವಾಟ್‌ ಒಂದಕ್ಕೆ ಸರ್ಕಾರದ ಆದೇಶಾನುಸಾರ ವಿವರವಾದ ಯೋಜನಾ ವರದಿ ಪರಿಷ್ಕರಣ ಶುಲ್ಕವನ್ನು ತುಂಬುವುದು” ಎಂದು 
ತಿದ್ದಿ ಓದಿಕೊಳ್ಳತಕ್ಕದ್ದು. 





ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌. 1955 ಎಸ್‌.ಜೆ. ಸಂಪತ್‌ ಕುಮಾರ್‌ 
ಸರ್ಕಾರದ ಅಧೀನ ಕಾರ್ಯದರ್ಶಿ, ಇಂಧನ ಇಲಾಖೆ. 
ENERGY SECRETARIAT 
CORRIGENDUM 
No: EN 260 NCE 2007, Bangalore, Date: 17th August 2009 
The village name “Keluru” appearing in the Preamble and Order portion of the Government 
Orders No: 1) EN 485 NCE 2006 dated: 22.12.2006, (2) EN 253 NCE 2007 dated: 10.7.2007 and (3) EN 
260 NCE 2007 dated: 30.7.2007 Shall be read as ‘“Bagewadi”. 
By Order and in the name of Governor of Karnataka, 
P.R. 1956 S.J. SAMPATH KUMAR 
Under Secretary to Government, Energy Department 
ಇಂಧನ ಸಚಿವಾಲಯ 
ತಿದ್ದುಪಡಿ 
ಸಂಖ್ಯೆ: ಇಎನ್‌ 447 ಎನ್‌ಸಿಇ 2007, ಬೆಂಗಳೂರು, ದಿನಾಂಕ: 11ನೇ ಆಗಸ್ಟ್‌ 2009 
ಸರ್ಕಾರಿ ಆದೇಶ ಸಂಖ್ಯೆ ಇಎನ್‌ 447 ಎನ್‌ಸಿಇ 2007 ದಿನಾಂಕ: 25.6.2009 ರ ಆದೇಶ ಭಾಗದ ನಿಬಂಧನೆಯ 


ಕ್ರಮ ಸಂಖ್ಯೆ : 1 ರಲ್ಲಿನ “ಯೋಜನಾಭಿವೃದ್ಧಿದಾರರು ಸರ್ಕಾರದೊಂದಿಗೆ ಒಡಂಬಡಿಕೆ ಮಾಡಿಕೊಳ್ಳುವ ಮೊದಲು ಕರ್ನಾಟಕ 


ಭಾಗ - ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್‌ ೨೨, ೨೦೦೯ ೨೯೯೩ 





ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ನಿಯಮಿತಕ್ಕೆ ಮೆಗಾ ವ್ಯಾಟ್‌ ಒಂದಕ್ಕೆ ರೂ. 25,000 ದಂತೆ ವಿವರವಾದ ಯೋಜನಾ 
ವರದಿ ಪರಿಷ್ಕರಣ ಶುಲ್ಕವನ್ನು ತುಂಬುವುದು” ಎಂಬುದರ ಬದಲಾಗಿ “ಯೋಜನಾಭಿವೃದ್ಧಿದಾರರು ಸರ್ಕಾರದೊಂದಿಗೆ ಒಡಂಬಡಿಕೆ 
ಮಾಡಿಕೊಳ್ಳುವ ಮೊದಲು ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ನಿಯಮಿತಕ್ಕೆ ಸರ್ಕಾರದ ಆದೇಶಾನುಸಾರ 
ವಿವರವಾದ ಯೋಜನಾ ವರದಿ ಪರಿಷ್ಕರಣ ಶುಲ್ಕವನ್ನು ತುಂಬುವುದು” ಹಾಗೂ ನಿಬಂಧನೆಯ ಕ್ರಮ ಸಂಖ್ಯೆ: 2 ರಲ್ಲಿನ “ಮೂರು 
ತಿಂಗಳ ಒಳಗಾಗಿ” ಎಂಬುದರ ಬದಲಾಗಿ “ನಲವತ್ತೈದು ದಿನಗಳ ಒಳಗಾಗಿ” ಎಂದು ತಿದ್ದಿ ಓದಿಕೊಳ್ಳತಕ್ಕದ್ದು, 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌. 1976 ಎಸ್‌.ಜೆ. ಸಂಪತ್‌ ಕುಮಾರ್‌ 

ಸರ್ಕಾರದ ಅಧೀನ ಕಾರ್ಯದರ್ಶಿ, ಇಂಧನ ಇಲಾಖೆ. 


ಸಂಖ್ಯೆ: ಅಎನ್‌ 266 ಎನ್‌ಸಿಇ 2007, ಬೆಂಗಳೂರು, ದಿನಾಂಕ: 11.8.2009. 
ಸರ್ಕಾರಿ ಆದೇಶ ಸಂಖ್ಯೆ: ಇಎನ್‌ 266 ಎನ್‌ಸಿಇ 2007 ದಿನಾಂಕ: 25.6.2009 ರ ಆದೇಶ ಭಾಗದ ನಿಬಂಧನೆಯ 
ಕ್ರಮ ಸಂಖ್ಯೆ : 1 ರಲ್ಲಿನ “ಯೋಜನಾಭಿವೃದ್ಧಿದಾರರು ಸರ್ಕಾರದೊಂದಿಗೆ ಒಡಂಬಡಿಕೆ ಮಾಡಿಕೊಳ್ಳುವ ಮೊದಲು ಕರ್ನಾಟಕ 
ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ನಿಯಮಿತಕ್ಕೆ ಮೆಗಾ ವ್ಯಾಟ್‌ ಒಂದಕ್ಕೆ ರೂ. 25,000 ದಂತೆ ವಿವರವಾದ ಯೋಜನಾ 
ವರದಿ ಪರಿಷ್ಕರಣ ಶುಲ್ಕವನ್ನು ತುಂಬುವುದು” ಎ೦ಬುದರ ಬದಲಾಗಿ “ಯೋಜನಾಭಿವೃದ್ಧಿದಾರರು ಸರ್ಕಾರದೊಂದಿಗೆ ಒಡಂಬಡಿಕೆ 
ಮಾಡಿಕೊಳ್ಳುವ ಮೊದಲು ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ನಿಯಮಿತಕ್ಕೆ ಸರ್ಕಾರದ ಆದೇಶಾನುಸಾರ 
ವಿವರವಾದ ಯೋಜನಾ ವರದಿ ಪರಿಷ್ಕರಣ ಶುಲ್ಕವನ್ನು ತುಂಬುವುದು” ಹಾಗೂ ನಿಬಂಧನೆಯ ಕ್ರಮ ಸಂಖ್ಯೆ: 2 ರಲ್ಲಿನ “ಮೂರು 
ತಿಂಗಳ ಒಳಗಾಗಿ” ಎಂಬುದರ ಬದಲಾಗಿ “ನಲವತ್ತೈದು ದಿನಗಳ ಒಳಗಾಗಿ” ಎಂದು ತಿದ್ದಿ ಓದಿಕೊಳ್ಳತಕ್ಕದ್ದು. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌. 1977 ಎಸ್‌.ಜೆ. ಸಂಪತ್‌ ಕುಮಾರ್‌ 
ಸರ್ಕಾರದ ಅಧೀನ ಕಾರ್ಯದರ್ಶಿ, ಇಂಧನ ಇಲಾಖೆ. 
ತಿದ್ದುಪಡಿ 
ಸಂಖ್ಯೆ: ಅಎನ್‌ 331 ಎನ್‌ಸಿಇ 2007, ಬೆಂಗಳೂರು, ದಿನಾಂಕ: 6ನೇ ಆಗಸ್ಟ್‌ 2009 
ಸರ್ಕಾರಿ ಆದೇಶ ಸಂಖ್ಯೆ: ಇಎನ್‌ 331 ಎನ್‌ಸಿಇ 2007 ದಿನಾಂಕ: 25.6.2009 ರ ಆದೇಶ ಭಾಗದ ನಿಬಂಧನೆಯ 
ಕ್ರಮ ಸಂಖ್ಯೆ: 1 (ಆ) ದಲ್ಲಿನ “ಮೂರು ತಿಂಗಳ ಒಳಗಾಗಿ” ಎಂಬುದರ ಬದಲಾಗಿ “45 ದಿನಗಳ ಒಳಗಾಗಿ” ಹಾಗೂ 
ನಿಬಂಧನೆಯ ಕ್ರಮ ಸಂಖ್ಯೆ: 1 (ಈ) ದಲ್ಲಿನ “ಈ ಒಡಂಬಡಿಕೆಯನ್ನು ಮಾಡಿಕೊಳ್ಳುವ ಮೊದಲು ಯೋಜನಾ ಅಭಿವೃದ್ಧಿದಾರರು 
ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ನಿಯಮತಕ್ಕೆ ವಿವರವಾದ ಯೋಜನಾ ವರದಿಯನ್ನು (ಡಿ.ಪಿ.ಆರ್‌) 
ಪರಿಷ್ಕರಿಸಲು ಮೆಗಾವಾಟ್‌ ಒಂದಕ್ಕೆ ರೂ. 25,000.00 ದಂತೆ ರೂ. 1.00 ಲಕ್ಷಕ್ಕೆ ಕಡಿಮೆ ಇಲ್ಲದಂತೆ ಪಾವತಿಸತಕ್ಕದ್ದು” 
ಎಂಬುದರ ಬದಲಾಗಿ “ಈ ಒಡಂಬಡಿಕೆಯನ್ನು ಮಾಡಿಕೊಳ್ಳುವ ಮೊದಲು ಯೋಜನಾ ಅಭಿವೃದ್ಧಿದಾರರು ಕರ್ನಾಟಕ 
ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ನಿಯಮತಕ್ಕೆ ವಿವರವಾದ ಯೋಜನಾ ವರದಿಯನ್ನು (ಡಿ.ಪಿ.ಆರ್‌) ಪರಿಷ್ಕರಿಸಲು 
ಮೆಗಾವಾಟ್‌ ಒಂದಕ್ಕೆ ಸರ್ಕಾರದ ಆದೇಶಾನುಸಾರ ವಿವರವಾದ ಯೋಜನಾ ವರದಿ ಪರಿಷ್ಕರಣ ಶುಲ್ಕವನ್ನು ತುಂಬುವುದು” ಎಂದು 
ತಿದ್ದಿ ಓದಿಕೊಳ್ಳತಕ್ಕದ್ದು. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌. 1909 ಎಸ್‌.ಜೆ. ಸಂಪತ್‌ ಕುಮಾರ್‌ 
ಸರ್ಕಾರದ ಅಧೀನ ಕಾರ್ಯದರ್ಶಿ, ಇಂಧನ ಇಲಾಖೆ. 
ತಿದ್ದುಪಡಿ 
ಸಂಖ್ಯೆ: ಅಎನ್‌ 320 ಎನ್‌ಸಿಇ 2007, ಬೆಂಗಳೂರು, ದಿನಾಂಕ: 11ನೇ ಆಗಸ್ಟ್‌ 2009 
ಸರ್ಕಾರಿ ಆದೇಶ ಸಂಖ್ಯೆ: ಇಎನ್‌ 320 ಎನ್‌ಸಿಇ 2007 ದಿನಾಂಕ: 25.6.2009 ರ ಆದೇಶ ಭಾಗದ ನಿಬಂಧನೆಯ 
ಕ್ರಮ ಸಂಖ್ಯೆ: 1 (ಆ) ದಲ್ಲಿನ “ಮೂರು ತಿಂಗಳ ಒಳಗಾಗಿ” ಎಂಬುದರ ಬದಲಾಗಿ “ನಲವತ್ತೈದು ದಿನಗಳ ಒಳಗಾಗಿ” ಹಾಗೂ 
ನಿಬಂಧನೆಯ ಕ್ರಮ ಸಂಖ್ಯೆ: 1 (ಈ) ದಲ್ಲಿನ “ಈ ಒಡಂಬಡಿಕೆಯನ್ನು ಮಾಡಿಕೊಳ್ಳುವ ಮೊದಲು ಯೋಜನಾ ಅಭಿವೃದ್ಧಿದಾರರು 
ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ನಿಯಮಿತಕ್ಕೆ ವಿವರವಾದ ಯೋಜನಾ ವರದಿಯನ್ನು (ಡಿ.ಪಿ.ಆರ್‌) 
ಪರಿಷ್ಕರಿಸಲು ಮೆಗಾವಾಟ್‌ ಒಂದಕ್ಕೆ ರೂ. 25,000.00 ದಂತೆ ರೂ. 1.00 ಲಕ್ಷಕ್ಕೆ ಕಡಿಮೆ ಇಲ್ಲದಂತೆ ಪಾವತಿಸತಕ್ಕದ್ದು” 
ಎಂಬುದರ ಬದಲಾಗಿ “ಈ ಒಡಂಬಡಿಕೆಯನ್ನು ಮಾಡಿಕೊಳ್ಳುವ ಮೊದಲು ಯೋಜನಾ ಅಭಿವೃದ್ಧಿದಾರರು ಕರ್ನಾಟಕ 
ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ನಿಯಮಿತಕ್ಕೆ ವಿವರವಾದ ಯೋಜನಾ ವರದಿಯನ್ನು (ಡಿ.ಪಿ.ಆರ್‌) ಪರಿಷ್ಕರಿಸಲು 


೨೯೯೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್‌ ೨೨, ೨೦೦೯ ಭಾಗ - ೧ 





ಮೆಗಾವಾಟ್‌ ಒಂದಕ್ಕೆ ಸರ್ಕಾರದ ಆದೇಶಾನುಸಾರ ವಿವರವಾದ ಯೋಜನಾ ವರದಿ ಪರಿಷ್ಕರಣ ಶುಲ್ಕವನ್ನು ತುಂಬುವುದು” ಎಂದು 
ತಿದ್ದಿ ಓದಿಕೊಳ್ಳತಕ್ಕದ್ದು. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌. 1938 ಎಸ್‌.ಜೆ. ಸಂಪತ್‌ ಕುಮಾರ್‌ 
ಸರ್ಕಾರದ ಅಧೀನ ಕಾರ್ಯದರ್ಶಿ, ಇಂಧನ ಇಲಾಖೆ. 


ಸಂಖ್ಯೆ: ಇಎನ್‌ 303 ಎನ್‌ಸಿಇ 2007, ಬೆಂಗಳೂರು, ದಿನಾಂಕ: 11.8.2009. 
ಸರ್ಕಾರಿ ಆದೇಶ ಸಂಖ್ಯೆ: ಇಎನ್‌ 303 ಎನ್‌ಸಿಇ 2007 ದಿನಾಂಕ: 25.6.2009 ರ ಆದೇಶ ಭಾಗದ ನಿಬಂಧನೆಯ 
ಕ್ರಮ ಸಂಖ್ಯೆ : 1 (ಆ) ದಲ್ಲಿನ “ಮೂರು ತಿಂಗಳ ಒಳಗಾಗಿ” ಎಂಬುದರ ಬದಲಾಗಿ “ನಲವತ್ತೈದು ದಿನಗಳ ಒಳಗಾಗಿ” ಹಾಗೂ 
ನಿಬಂಧನೆಯ ಕ್ರಮ ಸಂಖ್ಯೆ: 1 (ಈ) ದಲ್ಲಿನ “ಈ ಒಡಂಬಡಿಕೆಯನ್ನು ಮಾಡಿಕೊಳ್ಳುವ ಮೊದಲು ಯೋಜನಾ ಅಭಿವೃದ್ಧಿದಾರರು 
ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ನಿಯಮಿತಕ್ಕೆ ವಿವರವಾದ ಯೋಜನಾ ವರದಿಯನ್ನು (ಡಿ.ಪಿ.ಆರ್‌) 
ಪರಿಷ್ಕರಿಸಲು ಮೆಗಾವಾಟ್‌ ಒಂದಕ್ಕೆ ರೂ. 25,000.00 ದಂತೆ ರೂ. 1.00 ಲಕ್ಷಕ್ಕೆ ಕಡಿಮೆ ಇಲ್ಲದಂತೆ ಪಾವತಿಸತಕ್ಕದ್ದು” 
ಎಂಬುದರ ಬದಲಾಗಿ “ಈ ಒಡಂಬಡಿಕೆಯನ್ನು ಮಾಡಿಕೊಳ್ಳುವ ಮೊದಲು ಯೋಜನಾ ಅಭಿವೃದ್ಧಿದಾರರು ಕರ್ನಾಟಕ 
ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ನಿಯಮಿತಕ್ಕೆ ವಿವರವಾದ ಯೋಜನಾ ವರದಿಯನ್ನು (ಡಿ.ಪಿ.ಆರ್‌) ಪರಿಷ್ಕರಿಸಲು 
ಮೆಗಾವಾಟ್‌ ಒಂದಕ್ಕೆ ಸರ್ಕಾರದ ಆದೇಶಾನುಸಾರ ವಿವರವಾದ ಯೋಜನಾ ವರದಿ ಪರಿಷ್ಕರಣ ಶುಲ್ಕವನ್ನು ತುಂಬುವುದು” ಎಂದು 
ತಿದ್ದಿ ಓದಿಕೊಳ್ಳತಕ್ಕದ್ದು. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌. 1939 ಎಸ್‌.ಜೆ. ಸಂಪತ್‌ ಕುಮಾರ್‌ 
ಸರ್ಕಾರದ ಅಧೀನ ಕಾರ್ಯದರ್ಶಿ, ಇಂಧನ ಇಲಾಖೆ. 
ತಿದ್ದುಪಡಿ 
ಸಂಖ್ಯೆ ಅಎನ್‌ 305 ಎನ್‌ಸಿಇ 2007, ಬೆಂಗಳೂರು, ದಿನಾಂಕ: 11ನೇ ಆಗಸ್ಟ್‌ 2009 
ಸರ್ಕಾರಿ ಆದೇಶ ಸಂಖ್ಯೆ: ಇಎನ್‌ 305 ಎನ್‌ಸಿಇ 2007 ದಿನಾಂಕ: 25.6.2009 ರ ಆದೇಶ ಭಾಗದ ನಿಬಂಧನೆಯ 
ಕ್ರಮ ಸಂಖ್ಯೆ : 1 (ಆ) ದಲ್ಲಿನ “ಮೂರು ತಿಂಗಳ ಒಳಗಾಗಿ” ಎಂಬುದರ ಬದಲಾಗಿ “ನಲವತ್ತೈದು ದಿನಗಳ ಒಳಗಾಗಿ” ಹಾಗೂ 
ನಿಬಂಧನೆಯ ಕ್ರಮ ಸಂಖ್ಯೆ: 1 (ಈ) ದಲ್ಲಿನ “ಈ ಒಡಂಬಡಿಕೆಯನ್ನು ಮಾಡಿಕೊಳ್ಳುವ ಮೊದಲು ಯೋಜನಾ ಅಭಿವೃದ್ಧಿದಾರರು 
ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ನಿಯಮಿತಕ್ಕೆ ವಿವರವಾದ ಯೋಜನಾ ವರದಿಯನ್ನು (ಡಿ.ಪಿ.ಆರ್‌) 
ಪರಿಷ್ಕರಿಸಲು ಮೆಗಾವಾಟ್‌ ಒಂದಕ್ಕೆ ರೂ. 25,000.00 ದಂತೆ ರೂ. 1.00 ಲಕ್ಷಕ್ಕೆ ಕಡಿಮೆ ಇಲ್ಲದಂತೆ ಪಾವತಿಸತಕ್ಕದ್ದು” 
ಎಂಬುದರ ಬದಲಾಗಿ “ಈ ಒಡಂಬಡಿಕೆಯನ್ನು ಮಾಡಿಕೊಳ್ಳುವ ಮೊದಲು ಯೋಜನಾ ಅಭಿವೃದ್ಧಿದಾರರು ಕರ್ನಾಟಕ 
ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ನಿಯಮಿತಕ್ಕೆ ವಿವರವಾದ ಯೋಜನಾ ವರದಿಯನ್ನು (ಡಿ.ಪಿ.ಆರ್‌) ಪರಿಷ್ಕರಿಸಲು 
ಮೆಗಾವಾಟ್‌ ಒಂದಕ್ಕೆ ಸರ್ಕಾರದ ಆದೇಶಾನುಸಾರ ವಿವರವಾದ ಯೋಜನಾ ವರದಿ ಪರಿಷ್ಕರಣ ಶುಲ್ಕವನ್ನು ತುಂಬುವುದು” ಎಂದು 
ತಿದ್ದಿ ಓದಿಕೊಳ್ಳತಕ್ಕದ್ದು. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌. 1940 ಎಸ್‌.ಜೆ. ಸಂಪತ್‌ ಕುಮಾರ್‌ 
ಸರ್ಕಾರದ ಅಧೀನ ಕಾರ್ಯದರ್ಶಿ, ಇಂಧನ ಇಲಾಖೆ. 
ತಿದ್ದುಪಡಿ 
ಸಂಖ್ಯೆ: ಅಎನ್‌ 376 ಎನ್‌ಸಿಇ 2007, ಬೆಂಗಳೂರು, ದಿನಾಂಕ: 11ನೇ ಆಗಸ್ಟ್‌ 2009 
ಸರ್ಕಾರಿ ಆದೇಶ ಸಂಖ್ಯೆ: ಇಎನ್‌ 376 ಎನ್‌ಸಿಇ 2007 ದಿನಾಂಕ: 30.6.2009 ರ ಆದೇಶ ಭಾಗದ ನಿಬಂಧನೆಯ 
ಸಂಖ್ಯೆ : 1 (ಆ) ದಲ್ಲಿನ “ಮೂರು ತಿಂಗಳ ಒಳಗಾಗಿ” ಎಂಬುದರ ಬದಲಾಗಿ “ನಲವತ್ತೈದು ದಿನಗಳ ಒಳಗಾಗಿ” ಹಾಗೂ 
ನಿಬಂಧನೆಯ ಕ್ರಮ ಸಂಖ್ಯೆ: 1 (ಈ) ದಲ್ಲಿನ “ಈ ಒಡಂಬಡಿಕೆಯನ್ನು ಮಾಡಿಕೊಳ್ಳುವ ಮೊದಲು ಯೋಜನಾ ಅಭಿವೃದ್ಧಿದಾರರು 
ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ನಿಯಮಿತಕ್ಕೆ ವಿವರವಾದ ಯೋಜನಾ ವರದಿಯನ್ನು (ಡಿ.ಪಿ.ಆರ್‌) 
ಪರಿಷ್ಕರಿಸಲು ಮೆಗಾವಾಟ್‌ ಒಂದಕ್ಕೆ ರೂ. 25,000.00 ದಂತೆ ರೂ. 1.00 ಲಕ್ಷಕ್ಕೆ ಕಡಿಮೆ ಇಲ್ಲದಂತೆ ಪಾವತಿಸತಕ್ಕದ್ದು” 
ಎಂಬುದರ ಬದಲಾಗಿ “ಈ ಒಡಂಬಡಿಕೆಯನ್ನು ಮಾಡಿಕೊಳ್ಳುವ ಮೊದಲು ಯೋಜನಾ ಅಭಿವೃದ್ಧಿದಾರರು ಕರ್ನಾಟಕ 
ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ನಿಯಮಿತಕ್ಕೆ ವಿವರವಾದ ಯೋಜನಾ ವರದಿಯನ್ನು (ಡಿ.ಪಿ.ಆರ್‌) ಪರಿಷ್ಕರಿಸಲು 


ಭಾಗ - ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್‌ ೨೨, ೨೦೦೯ ೨೯೯೫ 





ಮೆಗಾವಾಟ್‌ ಒಂದಕ್ಕೆ ಸರ್ಕಾರದ ಆದೇಶಾನುಸಾರ ವಿವರವಾದ ಯೋಜನಾ ವರದಿ ಪರಿಷ್ಕರಣ ಶುಲ್ಕವನ್ನು ತುಂಬುವುದು” ಎಂದು 
ತಿದ್ದಿ ಓದಿಕೊಳ್ಳತಕ್ಕದ್ದು. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌. 1941 ಎಸ್‌.ಜೆ. ಸಂಪತ್‌ ಕುಮಾರ್‌ 
ಸರ್ಕಾರದ ಅಧೀನ ಕಾರ್ಯದರ್ಶಿ, ಇಂಧನ ಇಲಾಖೆ. 
ತಿದ್ದುಪಡಿ 
ಸಂಖ್ಯೆ: ಅಎನ್‌ 26 ಎನ್‌ಸಿಇ 2008, ಬೆಂಗಳೂರು, ದಿನಾಂಕ: 11ನೇ ಆಗಸ್ಟ್‌ 2009 
ಸರ್ಕಾರಿ ಆದೇಶ ಸಂಖ್ಯೆ: ಇಎನ್‌ 26 ಎನ್‌ಸಿಇ 2008 ದಿನಾಂಕ: 3.7.2009 ರ ಆದೇಶ ಭಾಗದ ನಿಬಂಧನೆಯ 
ಕ್ರಮ ಸಂಖ್ಯೆ : 1 (ಆ) ದಲ್ಲಿನ “ಮೂರು ತಿಂಗಳ ಒಳಗಾಗಿ” ಎಂಬುದರ ಬದಲಾಗಿ “ನಲವತ್ತೈದು ದಿನಗಳ ಒಳಗಾಗಿ” ಹಾಗೂ 
ನಿಬಂಧನೆಯ ಕ್ರಮ ಸಂಖ್ಯೆ: 1 (ಈ) ದಲ್ಲಿನ “ಈ ಒಡಂಬಡಿಕೆಯನ್ನು ಮಾಡಿಕೊಳ್ಳುವ ಮೊದಲು ಯೋಜನಾ ಅಭಿವೃದ್ಧಿದಾರರು 
ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ನಿಯಮಿತಕ್ಕೆ ವಿವರವಾದ ಯೋಜನಾ ವರದಿಯನ್ನು (ಡಿ.ಪಿ.ಆರ್‌) 
ಪರಿಷ್ಕರಿಸಲು ಮೆಗಾವಾಟ್‌ ಒಂದಕ್ಕೆ ರೂ. 25,000.00 ದಂತೆ ರೂ. 1.00 ಲಕ್ಷಕ್ಕೆ ಕಡಿಮೆ ಇಲ್ಲದಂತೆ ಪಾವತಿಸತಕ್ಕದ್ದು” 
ಎಂಬುದರ ಬದಲಾಗಿ “ಈ ಒಡಂಬಡಿಕೆಯನ್ನು ಮಾಡಿಕೊಳ್ಳುವ ಮೊದಲು ಯೋಜನಾ ಅಭಿವೃದ್ಧಿದಾರರು ಕರ್ನಾಟಕ 
ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ನಿಯಮಿತಕ್ಕೆ ವಿವರವಾದ ಯೋಜನಾ ವರದಿಯನ್ನು (ಡಿ.ಪಿ.ಆರ್‌) ಪರಿಷ್ಕರಿಸಲು 
ಮೆಗಾವಾಟ್‌ ಒಂದಕ್ಕೆ ಸರ್ಕಾರದ ಆದೇಶಾನುಸಾರ ವಿವರವಾದ ಯೋಜನಾ ವರದಿ ಪರಿಷ್ಕರಣ ಶುಲ್ಕವನ್ನು ತುಂಬುವುದು” ಎಂದು 
ತಿದ್ದಿ ಓದಿಕೊಳ್ಳತಕ್ಕದ್ದು. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 


ಪಿ.ಆರ್‌. 1942 ಎಸ್‌.ಜೆ. ಸಂಪತ್‌ ಕುಮಾರ್‌ 
ಸರ್ಕಾರದ ಅಧೀನ ಕಾರ್ಯದರ್ಶಿ, ಇಂಧನ ಇಲಾಖೆ. 
ENERGY SECRETARIAT 
Sub: Transfer of 1.25 MW Wind Power Capacity in favour of M/s Ramgad Minerals & Mining 
Limited-reg. 


Read: 1. Government Order No: EN 13 NCE 2006 dated: 20.4.2006. 
2. Government Order No: EN 143 NCE 2009 dated: 21.3.2009. 
3. Letter No: KRED/08/RM&MPL-SIL/2009/2480 dated: 10/11.8.2009 received from the 
Managing Director, Kamataka Renewable Energy Development Limited, Bangalore. 
Preamble: 

In the Government Order read at (1) above, sanction has been accorded for implementation of 
22.5 MW capacity Wind Power Project at Davangere and Bellary Districts to M/s Suzlon Infrastructure 
Limited. 

In the Government Order read at (2) above, sanction has been accorded for transfer of 1.25 MW 
wind power capacity in favour of M/s P. Venganna Setty & Brothers (Phase-2) of the 8.75 part capacity of 
the main 22.5 MW sanctioned in favour of M/s Suzlon Infrastructure Limited at Karadigudda, Nichchapur, 
Chigateri of Davangere District. 

The Managing Director, Karnataka Renewable Energy Development Limited, Bangalore in his 
letter read at (3) above has recommended to the Government for transfer of entire 1.25 MW Wind Power 
capacity in favour of M/s Ramgad Minerals & Mining Limited at Karadigudda, Nichchapur, Chigateri of 
Davangere District from M/s P. Venganna Setty & Brothers (Phase-2). 

The proposal has been examined in detail and the following orders issued : - 

Government Order No: EN 451 NCE 2009, Bangalore, Dated: 17" August 2009 

Government accords approval for transfer of entire 1.25 MW Wind Power capacity in favour of 
M/s Ramgad Minerals & Mining Limited from M/s ೧. Venganna Setty & Brothers (Phase-2) as detailed 
below :- 


೨೯೯೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್‌ ೨೨, ೨೦೦೯ ಭಾಗ - ೧ 





Village Name | Taluk & District | Survey number Extent in Acre WTG location No. 
(LOC). 
Kanavihalli Harapanahalli/ 195 1 Acre per WTG K-832 
Davangere X 1 Nos=1 Acre 























This Order issues subject to the following Conditions :- 
1 M/s Ramgad Minerals & Mining Limited shall execute an agreement with Government within 45 
(forty five) days from the date of issue of this Order. 
2 PPAis assigned 10 BESCOM. BESCOM shall execute the PPA with M/s Ramgad Minerals & 
Mining Limited within a period of one month. 
3 The Government has got power to Cancel/modify this Order. 
The other terms and conditions of the Government Order read at (1) above shall IPSO FACTO 
applicable. 
By Order and in the name of Governor of Karnataka, 
P.R. 1969 S.J. SAMPATH KUMAR 
Under Secretary to Government, Energy Department 


Sub: Transfer of 2.5 MW Wind Power Capacity in favour of M/s Ramgad Minerals & Mining 
Limited-reg. 
Read: 1. Government Order No: EN 13 NCE 2006 dated: 20.4.2006. 
2. Government Order No: EN 142 NCE 2009 dated: 21.3.2009. 
3. Letter No: KRED/08/RM&MPL-SIL/2009/2481 dated: 10.8.2009 received from the 
Managing Director, Karnataka Renewable Energy Development Limited, Bangalore. 
Preamble: 

In the Government Order read at (1) above, sanction has been accorded for implementation of 
22.5 MW capacity Wind Power Project at Davangere and Bellary Districts to M/s Suzlon Infrastructure 
Limited. 

In the Government Order read at (2) above, sanction has been accorded for transfer of 3.75 MW 
wind power capacity in favour of M/s P. Venganna Setty & Brothers (Phase-1) out of the 7.5 part capacity 
of the main 22.5 MW sanctioned in favour of M/s Suzlon Infrastructure Limited at Sogi village, Sogi 
Reserved Forest area, Huvinahadagali Taluk, Bellary District (in Survey No. 528/1). 

The Managing Director, Karnataka Renewable Energy Development Limited, Bangalore in his 
letter read at (3) above has recommended to the Government for transfer of 2.5 MW Wind Power capacity 
in favour of M/s Ramgad Minerals & Mining Limited from out of the 3.75 MW transferred capacity of M/s 
P. Venganna Setty & Brothers (Phase-1). 

The proposal has been examined in detail and the following orders issued: - 

Government Order No: EN 450 NCE 2009, Bangalore, Dated: 17" August 2009 

Government accords approval for transfer of 2.5 MW Wind Power capacity in favour of M/s 
Ramgad Minerals & Mining Limited from out of the 3.75 MW transferred capacity of M/s P. Venganna 
Setty & Brothers (Phase-1) as detailed below :- 


























Village Name | Taluk & District | Survey number Extent in Acre WTG location No. 
(LOC). 
Sogi Huvinahadagali 528/1 1 Acre per WTG K-826 
Bellary X 2 Nos=2 Acres K-829 





This Order issues subject to the following Conditions :- 
1 M/s Ramgad Minerals & Mining Limited shall execute an agreement with Government within 45 
(forty five) days from the date of issue of this Order. 


ಭಾಗ - ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್‌ ೨೨, ೨೦೦೯ ೨೯೯೭ 





2 PPAis assigned to GESCOM. GESCOM shall execute the PPA with M/s Ramgad Minerals & 

Mining Limited within a period of one month. 

3 The Government has got power to Cancel/modify this Order. 

The other terms and conditions of the Government Order read at (1) above shall IPSO FACTO 

applicable. 
By Order and in the name of Governor of Karnataka, 
P.R. 1970 S.J. SAMPATH KUMAR 
Under Secretary to Government, Energy Department 
Sub: Transfer of 1.5 MW Wind Power Capacity in favour of M/s Eastman International-reg. 
Read: 1. Government Order No: DE 56 NCE 2004 dated: 12.3.2004. 
2. Government Order No: EN 101 NCE 2005 dated: 13.4.2005. 
3. Government Order No: EN 124 NCE 2007 dated: 16.4.2007. 
4. Letter No: KRED/08/El-SIL/2009/2005 dated: 18/22.6.2009 received from the Managing 
Director, Karnataka Renewable Energy Development Limited, Bangalore. 
Preamble: 

In the Government order read at (1) and (2) above, sanction has been accorded for 
implementation of 15.00 MW capacity Wind Power Project (Wind Mill Project) at Gopalapura region in 
Hassan District to M/s Suzlon Infrastructure Limited. 

In the Government Order read at (3) above, sanction has been accorded for enhancement of 
wind power capacity (Wind Mill Project) from 15.00 MW to 46.5 MW at Gopalapura region in Hassan 
District to M/s Suzlon Infrastructure Limited. 

The Managing Director, Karnataka Renewable Energy Development Limited, Bangalore in his 
letter read at (4) above has recommended to the Government for transfer of 1.5 MW Wind Power capacity 
in favour of M/s Eastman International at Ballenahalli Village, Hassan Taluk, Hassan District from 46.5 
MW sanctioned capacity of M/s Suzlon Infrastructure Limited. 

The proposal has been examined in detail and the following orders issued : - 

Government Order No: EN 385 NCE 2009, Bangalore, Dated: 17" August 2009 

Government accords approval for transfer of 1.5 MW Wind Power capacity in favour of M/s 
Eastman International from 46.5 MW sanctioned capacity of M/s Suzlon Infrastructure Limited as detailed 
below :- 








Village Name | Taluk & District Survey Extent in Acre WTG location No. 
number (LOC). 
Ballenahalli Hassan/Hassan 10 0.25 Ha per GP 05 
WTG X 1 
No=0.25 Ha 























This Order issues subject to the following Conditions :- 
1 Mis Eastman International shall execute an agreement with Government within 45 (forty five) 
days from the date of issue of this Order. 
2 PPAis assigned to CESC. CESC shall execute the PPA with M/s Eastman International within a 
period of one month. 
3 The Government has got power to Cancel/modify this Order. 
The other terms and conditions of the Government Order read at (1) above shall IPSO FACTO 
applicable. 
By Order and in the name of Governor of Karnataka, 
P.R. 1971 S.J. SAMPATH KUMAR 
Under Secretary to Government, Energy Department 


೨೯೯೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್‌ ೨೨, ೨೦೦೯ ಭಾಗ - ೧ 





Sub: Transfer of 1.5 MW Wind Power Capacity in favour of M/s Avon Cycles Limited-reg. 
Read: 1. Government Order No: DE 56 NCE 2004 dated: 12.3.2004. 
2. Government Order No: EN 101 NCE 2005 dated: 13.4.2005. 
3. Government Order No: EN 124 NCE 2007 dated: 16.4.2007. 
4. Letter No: KRED/08/ACL-SIL/2009/1897 dated: 3/8.6.2009 received from the Managing 
Director, Karnataka Renewable Energy Development Limited, Bangalore. 
Preamble: 

In the Government order read at (1) and (2) above, sanction has been accorded for 
implementation of 15.00 MW capacity Wind Power Project (Wind Mill Project) at Gopalapura region in 
Hassan District to M/s Suzlon Infrastructure Limited. 

In the Government Order read at (3) above, sanction has been accorded for enhancement of 
wind power capacity (Wind Mill Project) from 15.00 MW to 46.5 MW at Gopalapura region in Hassan 
District to M/s Suzlon Infrastructure Limited. 

The Managing Director, Karnataka Renewable Energy Development Limited, Bangalore in his 
letter read at (4) above has recommended to the Government for transfer of 1.5 MW Wind Power capacity 
in favour of M/s Avon Cycles Limited at Jagaravalli Village, Hassan Taluk, Hassan District from 46.5 MW 
sanctioned capacity of M/s Suzlon Infrastructure Limited. 

The proposal has been examined in detail and the following orders issued : - 

Government Order No: EN 370 NCE 2009, Bangalore, Dated: 17" August 2009 

Government accords approval for transfer of 1.5 MW Wind Power capacity in favour of M/s Avon 
Cycles Limited from 46.5 MW sanctioned capacity of M/s Suzlon Infrastructure Limited as detailed below:- 











Village Name | Taluk & District Survey Extent in Acre WTG location No. 
number (LOC). 
Jagaravalli Hassan/Hassan 7 0.25 Ha per GP 09 
WTG X 1 
No=0.25 Ha 




















This Order issues subject to the following Conditions :- 
1 M/s Avon Cycles Limited shall execute an agreement with the Government within 45 (forty five) 
days from the date of issue of this Order. 
2 PPAis assigned to CESC. CESC shall execute the PPA with M/s Avon Cycles Limited within a 
period of one month. 
3 The Government has got power to Cancel/modify this Order. 
The other terms and conditions of the Government Order read at (1) above shall IPSO FACTO 
applicable. 
By Order and in the name of Governor of Karnataka, 
P.R. 1972 S.J. SAMPATH KUMAR 
Under Secretary to Government, Energy Department 
ಇಂಧನ ಸಚಿವಾಲಯ 
ವಿಷಯ: ಹುಕ್ಕೇರಿ ಗ್ರಾಮೀಣ ವಿದ್ಯುತ್‌ ಸಹಕಾರಿ ಸಂಘ ನಿಯಮಿತದ ರಾಜೀವ್‌ ಗಾಂಧಿ ಗ್ರಾಮೀಣ 
ವಿದ್ಯುದ್ದೀಕರಣ ಯೋಜನೆಯ ಸಂಬಂಧ ತ್ರಿಪಕ್ಷೀಯ ಒಪ್ಪಂದದ ಮಂಜೂರಾತಿ ಬಗ್ಗೆ. 
ಓದಲಾಗಿದೆ: 1 ವ್ಯವಸ್ಥಾಪಕ ನಿರ್ದೇಶಕರು, ಹುಕ್ಕೇರಿ ಗ್ರಾಮೀಣ ವಿದ್ಯುತ್‌ ಸಹಕಾರಿ ಸಂಘ ನಿಯಮಿತ, ಹುಕ್ಕೇರಿ 
ರವರ ಪತ್ರ ಸಂಖ್ಯೆ : ಇಎಸ್‌ಟಿ/2006-07/193 ದಿನಾಂಕ : 10.4.2006. 
2. ಸರ್ಕಾರಿ ಪತ್ರ ಸಂಖ್ಯೆ: ಇಎನ್‌ 68 ಇಇಬಿ 2006 ದಿನಾಂಕ : 28.10.2006. 
3. ವ್ಯವಸ್ಥಾಪಕ ನಿರ್ದೇಶಕರು, ಹುಕ್ಕೇರಿ ಗ್ರಾಮೀಣ ವಿದ್ಯುತ್‌ ಸಹಕಾರಿ ಸಂಘ ನಿಯಮಿತ, ಹುಕ್ಕೇರಿ 
ರವರ ಪತ್ರ ಸಂಖ್ಯೆ : ಆರ್‌ಇ/2007-08/8806 ದಿನಾಂಕ : 3.2.2007. 


ಭಾಗ - ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್‌ ೨೨, ೨೦೦೯ ರ್ವ೯೯ 





4. ಸರ್ಕಾರಿ ಪತ್ರ ಸಂಖ್ಯೆ : ಇಎನ್‌ 68 ಇಇಬಿ 2006 ದಿನಾಂಕ : 9.2.2007. 
5. ಚೀಫ್‌ ಪ್ರಾಜೆಕ್ಟ್‌ ಮ್ಯಾನೇಜರ್‌, ಆರ್‌.ಇ.ಸಿ. ಬೆಂಗಳೂರು ಇವರ ಪತ್ರ ಸಂಖ್ಯೆ: ಆರ್‌ಇಸಿ/ 
ಪಿಒಬಿಎಲ್‌ಆರ್‌/ಆರ್‌ಜಿಜಿವಿವೈ/ಸ್ಕಾಂಕ್ಷನ್‌/08-09/239 ದಿನಾಂಕ : 26.6.2008. 
6. ವ್ಯವಸ್ಥಾಪಕ ನಿರ್ದೇಶಕರು, ಹುಕ್ಕೇರಿ ಗ್ರಾಮೀಣ ವಿದ್ಯುತ್‌ ಸಹಕಾರಿ ಸಂಘ ನಿಯಮಿತ, ಹುಕ್ಕೇರಿ 
ರವರ ಪತ್ರ ದಿನಾಂಕ : 9.9.2008. 
ಪ್ರಸ್ತಾವನೆ: 
ಮೇಲೆ ಕ್ರಮ ಸಂಖ್ಯೆ (1 ರಲ್ಲಿ ಓದಲಾದ ಪತ್ರದಲ್ಲಿ ವ್ಯವಸ್ಥಾಪಕ ನಿರ್ದೇಶಕರು, ಹುಕ್ಕೇರಿ ಗ್ರಾಮೀಣ ವಿದ್ಯುತ್‌ 
ಸಹಕಾರಿ ಸಂಘ ನಿಯಮಿತ, ಹುಕ್ಕೇರಿ ಇವರು ರಾಜೀವ್‌ ಗಾಂಧಿ ಗ್ರಾಮೀಣ ವಿದ್ಯುದ್ದೀಕರಣ ಯೋಜನೆಯಡಿ 
(ಆರ್‌.ಜಿ.ಜಿ.ವಿ.ವೈ) ಮ೦ಜೂರಾಗುವ ಪ್ರಾಜೆಕ್ಟ್‌ ಮೊತ್ತದಲ್ಲಿ ಶೇಕಡ 90 ರಷ್ಟು ಸಹಾಯಧನ ರೂಪದಲ್ಲಿದ್ದು ಕೇವಲ ಶೇಕಡ 10 
ರಷ್ಟು ಮಾತ್ರ ಸಾಲರೂಪದಲ್ಲಿ ಮರುಪಾವತಿ ಮಾಡಬೇಕಾಗಿರುತ್ತದೆಂದು, ಸಂಘವು ತಯಾರಿಸಿದ ಸದರಿ ಯೋಜನೆಯ ಮೊತ್ತ 
ರೂ. 293.42 ಲಕ್ಷಗಳಷ್ಟಿದ್ದು, ಇದರಲ್ಲಿ ಬಂಡವಾಳ ಸಹಾಯಧನ ರೂ. 254.080 ಲಕ್ಷಗಳಿಷ್ಟಿದ್ದು, ಸಾಲದ ಮೊತ್ತ ಕೇವಲ 
ರೂ. 28.23 ಲಕ್ಷಗಳಿಷ್ಟಿದೆ. ಇದನ್ನು ಮರು ಪಾವತಿಸುವ ಕುರಿತು ಸಂಘದ ಸಾಮರ್ಥ್ಯದ ಬಗ್ಗೆ ಯೋಜನಾ ವರದಿಯನ್ನು 
ಪರಿಶೀಲಿಸಬೇಕೆಂದು ಹಾಗೂ ಆರ್‌.ಜಿ.ಜಿ.ವಿ.ವೈ.-2005 ರ ಬಗ್ಗೆ ಸಂಘಕ್ಕೆ ಮಾಹಿತಿಸಿಕ್ಕ ಕೂಡಲೇ ಸಂಘವು ಅವಶ್ಯವಿರುವ 
ಪ್ರಾಥಮಿಕ ಮಾಹಿತಿಯನ್ನು ಸಂಗ್ರಹಿಸಿ ಪ್ರಾಜೆಕ್ಟ್‌ ವರದಿಯನ್ನು ತಯಾರಿಸಿ ಈ ಯೋಜನೆಯ ಲಾಭವು ಪ್ರಮುಖವಾಗಿ ಬಡತನ 
ರೇಖೆಗಿಂತ ಕೆಳಗಿರುವ ಜನರಿಗೆ ಲಭಿಸಲಿದ್ದು, ಸಂಘದ ಕಾರ್ಯವ್ಯಾಪ್ತಿಯ ಆಧಾರದ ಮೇಲೆ ಸರ್ಕಾರವು ಈ 
ಯೋಜನೆಯನ್ನು ಮಂಜೂರು ಮಾಡದಿದ್ದಲ್ಲಿ ಹುಕ್ಕೇರಿ ತಾಲ್ಲೂಕಿನ ಬಿ.ಪಿ.ಎಲ್‌. ಫಲಾನುಭವಿಗಳಿಗೆ ಈ ಸೌಲಭ್ಯದಿಂದ 
ವಂಚಿತರನ್ನಾಗಿ ಮಾಡುವುದಲ್ಲದೇ ಒಂದೇ ರಾಜ್ಯದಲ್ಲಿಯ ಬಿ.ಪಿ.ಎಲ್‌. ಜನರಲ್ಲಿ ತಾರತಮ್ಯ ಮಾಡಿದಂತಾಗುತ್ತದೆಂದು 
ಬಿ.ಪಿ.ಎಲ್‌. ಫಲಾನುಭವಿಗಳ ಹಿತವನ್ನು ಗಮನದಲ್ಲಿಟ್ಟುಕೊಂಡು ಸದರಿ ಯೋಜನಾ ವರದಿಯನ್ನು ಶಿಫಾರಸ್ಸು ಮಾಡಿ 
ಕಳುಹಿಸುವಂತೆ ಕೋರಿರುತ್ತಾರೆ. 
ಮೇಲೆ ಕ್ರಮ ಸಂಖ್ಯೆ (2) ರಲ್ಲಿ ಓದಲಾದ ಸರ್ಕಾರಿ ಪತ್ರದಲ್ಲಿ ಹುಕ್ಕೇರಿ ಗ್ರಾಮೀಣ ವಿದ್ಯುತ್‌ ಸಹಕಾರಿ ಸಂಘ 
ನಿಯಮಿತ, ಹುಕ್ಕೇರಿ ಇವರ ಪ್ರಸ್ತಾವನೆಯನ್ನು ಭಾರತ ಸರ್ಕಾರದ ಕಾರ್ಯದರ್ಶಿ, ವಿದ್ಯುತ್‌ ಮಂತ್ರಾಲಯ, ನವದೆಹಲಿ 
ಇವರಿಗೆ ಕಳುಹಿಸಿ, ಆರ್‌.ಜಿ.ಜಿ.ವಿ.ವೈ. ಯೋಜನೆಯ ಮಾರ್ಗಸೂಚಿಯನ್ನು ಮಾರ್ಪಡಿಸಿ, ಆರ್‌.ಇ.ಸಿ. ಯು ನೇರವಾಗಿ 
ಸಾಲವನ್ನು ಹುಕ್ಕೇರಿ ಗ್ರಾಮೀಣ ವಿದ್ಯುತ್‌ ಸಹಕಾರಿ ಸಂಘ ನಿಯಮಿತ, ಹುಕ್ಕೇರಿ ಇವರಿಗೆ ನೀಡುವಂತೆ ಕೋರಲಾಗಿತ್ತು. 
ಮೇಲೆ ಕ್ರಮ ಸಂಖ್ಯೆ (3) ರಲ್ಲಿ ಓದಲಾದ ಹುಕ್ಕೇರಿ ಗ್ರಾಮೀಣ ವಿದ್ಯುತ್‌ ಸಹಕಾರಿ ಸಂಘ ನಿಯಮಿತ, ಹುಕ್ಕೇರಿ 
ಇವರ ಪತ್ರದಲ್ಲಿ ಆರ್‌.ಜಿ.ಜಿ.ವಿ.ವೈ. ಯೋಜನಾ ವರದಿಯನ್ನು (in 2 568) ಸೂಕ್ತ ಕ್ರಮ ಕೈಗೊಳ್ಳಲು ಸರ್ಕಾರಕ್ಕೆ 
ಕಳುಹಿಸಿರುತ್ತಾರೆ. ಸದರಿ ಯೋಜನಾ ವರದಿಯನ್ನು ಮೇಲೆ ಕ್ರಮ ಸಂಖ್ಯೆ (4) ರಲ್ಲಿ ಓದಲಾದ ಸರ್ಕಾರಿ ಪತ್ರದೊಂದಿಗೆ ಚೀಫ್‌ 
ಪ್ರಾಜೆಕ್ಟ್‌ ಮ್ಯಾನೇಜರ್‌, ಆರ್‌.ಇ.ಸಿ., ಬೆಂಗಳೂರು ಇವರಿಗೆ ಕಳುಹಿಸಲಾಗಿತ್ತು. 
ಮೇಲೆ ಕ್ರಮ ಸಂಖ್ಯೆ (5) ರಲ್ಲಿ ಓದಲಾದ ಪತ್ರದಲ್ಲಿ ಚೀಫ್‌ ಪ್ರಾಜೆಕ್ಟ್‌ ಮ್ಯಾನೇಜರ್‌, ಆರ್‌.ಇ.ಸಿ. ಬೆಂಗಳೂರು 
ಇವರು ಹುಕ್ಕೇರಿ ಗ್ರಾಮೀಣ ವಿದ್ಯುತ್‌ ಸಹಕಾರಿ ಸಂಘ ನಿಯಮಿತ, ಹುಕ್ಕೇರಿ ಇವರಿಗೆ ಬೆಳಗಾ೦ ಜಿಲ್ಲೆಯ ಹುಕ್ಕೇರಿ 
ತಾಲ್ಲೂಕಿನಲ್ಲಿ ಆರ್‌.ಜಿ.ಜಿ.ವಿ.ವೈ. ಯೋಜನೆಯನ್ನು ಅನುಷ್ಠಾನಗೊಳಿಸಲು ರೂ. 721.80 ಲಕ್ಷಗಳ ಮಂಜೂರಾತಿ ನೀಡಲಾಗಿದೆ 
ಎಂದು ತಿಳಿಸಿ, ಸದರಿ ಯೋಜನೆಯನ್ನು ಅನುಷ್ಠಾನಗಳಿಸುವ ಸಂಬಂಧ ದಿನಾಂಕ : 1.7.2008 ರಂದು ನವದೆಹಲಿಯಲ್ಲಿ 
ತ್ರಿಪಕ್ಷೀಯ ಒಡಂಬಡಿಕೆಯನ್ನು ಮಾಡಿಕೊಳ್ಳಲು ದೃಢೀಕೃತ ಪತ್ರದೊಂದಿಗೆ ಒಬ್ಬ ಅಧಿಕಾರಿಯನ್ನು ಸಹಿ ಮಾಡಲು 
ಕಳುಹಿಸಿಕೊಡುವಂತೆ ತಿಳಿಸಿರುತ್ತಾರೆ. 
ಮೇಲೆ ಕ್ರಮ ಸಂಖ್ಯೆ (6) ರಲ್ಲಿ ಓದಲಾದ ಹುಕ್ಕೇರಿ ಗ್ರಾಮೀಣ ವಿದ್ಯುತ್‌ ಸಹಕಾರಿ ಸಂಘ ನಿಯಮಿತ, ಹುಕ್ಕೇರಿ 
ಇವರ ಪತ್ರದಲ್ಲಿ ಆರ್‌.ಜಿ.ಜಿ.ವಿ.ವೈ. ಯೋಜನೆಯ ಸಂಬಂಧ ತ್ರಿಪಕ್ಷೀಯ ಒಡಂಬಡಿಕೆ ಮಾಡಿಕೊಳ್ಳುವ ಬಗ್ಗೆ ಕೋರಿರುತ್ತಾರೆ. 
ತ್ರಿಪಕ್ಷೀಯ ಒಡಂಬಡಿಕೆ ಮಾಡಿಕೊಳ್ಳುವ ಸಂಬಂಧ ಆರ್ಥಿಕ ಇಲಾಖೆಯೊಡನೆ ಸಮಾಲೋಚಿಸಿಲಾಗಿದೆ. ಈ 
ವಿಷಯವನ್ನು ಕೂಲಂಕಷವಾಗಿ ಪರಿಶೀಲಿಸಿ ಕೆಳಗಿನಂತೆ ಆದೇಶಿಸಿದೆ :- 
ಸರ್ಕಾರಿ ಆದೇಶ ಸಂಖ್ಯೆ: ಇಎನ್‌ 67 ಇಇಬಿ 2009, ಬೆಂಗಳೂರು, ದಿನಾಂಕ: 14ನೇ ಆಗಸ್ಟ್‌ 2009 
ಪ್ರಸ್ತಾವನೆಯಲ್ಲಿ ವಿವರಿಸಲಾಗಿರುವ ಅಂಶಗಳ ಹಿನ್ನೆಲೆಯಲ್ಲಿ, ಹುಕ್ಕೇರಿ ಗ್ರಾಮೀಣ ವಿದ್ಯುತ್‌ ಸಹಕಾರಿ ಸಂಘ 
ನಿಯಮಿತ, ಹುಕ್ಕೇರಿ ಇವರು ಹುಕ್ಕೇರಿ ತಾಲ್ಲೂಕಿನಲ್ಲಿ ರಾಜೀವ್‌ ಗಾಂಧಿ ಗ್ರಾಮೀಣ ವಿದ್ಯುದ್ದೀಕರಣ ಯೋಜನೆಯನ್ನು 
ಅನುಷ್ಠಾನಗೊಳಿಸಲು ಹುಕ್ಕೇರಿ ಗ್ರಾಮೀಣ ವಿದ್ಯುತ್‌ ಸಹಕಾರಿ ಸಂಘ ನಿಯಮಿತ, ಆರ್‌.ಇ.ಸಿ ಮತ್ತು ಕರ್ನಾಟಕ ಸರ್ಕಾರ 
ಇವರೊಂದಿಗೆ ತ್ರಿಪಕ್ಷೀಯ ಒಪ್ಪಂದ ಮಾಡಿಕೊಳ್ಳಲು ಆರ್‌.ಜಿ.ಜಿ.ವಿ.ವೈ ಯೋಜನೆಯ ಭಾಗದಲ್ಲಿ ರೂ. 72180 ಲಕ್ಷಗಳನ್ನು 
ಪಡೆಯಲು ಆರ್‌.ಇ.ಸಿ. ಯವರ ನಿರ್ದೇಶನದಂತೆ ಹುಕ್ಕೇರಿ ಗ್ರಾಮೀಣ ವಿದ್ಯುತ್‌ ಸಹಕಾರಿ ಸಂಘ ನಿಯಮಿತ, ಆರ್‌.ಇ.ಸಿ 


೩೦೦೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್‌ ೨೨, ೨೦೦೯ ಭಾಗ - ೧ 


ಮತ್ತು ಕರ್ನಾಟಕ ಸರ್ಕಾರ ಇವರೊಂದಿಗೆ ತ್ರಿಪಕ್ಷೀಯ ಒಡಂಬಡಿಕೆ ಮಾಡಿಕೊಳ್ಳಲು ಈ ಕೆಳಕಂಡ ನಿಬಂಧನೆಗಳೂಂದಿಗೆ 
ಅನುಮೋದನೆ ನೀಡಲಾಗಿದೆ :- 
1. Any change in the funding pattern of Grant : Loan :: 90: 10, has to be only with Finance 





Department's concurrence. 

2. The Hukkeri Rural Electric Co-operative Society Ltd. should ensure not only drawal of funds but 
also timely utilization and submission of utilization details to Government. 

3. In case of default by Hukkeri Rural Electric Co-operative Society Ltd. of repayment, it may 
brought to the attention of Government immediately. 

4. Government Guarantee provided for this loan would entail a mandatory payment of 1% p.a. 
Guarantee Commission by Hukkeri Rural Electric Co-operative Society Ltd. to Government of 
Karnataka as Finance Department ಆ.0೦. FD 6 RLG 2002 dated : 17.9.2002. 

ಈ ಆದೇಶವನ್ನು ಆರ್ಥಿಕ ಇಲಾಖೆಯ ಟಿಪ್ಪಣಿ ಸಂಖ್ಯೆ : FD 950 Exp.1/2009 dated :24.6.2009 ರ 
ಸಹಮತಿಯೊಂದಿಗೆ ಹೊರಡಿಸಿದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌. 1973 ಎಸ್‌.ಜೆ. ಸಂಪತ್‌ ಕುಮಾರ್‌ 
ಸರ್ಕಾರದ ಅಧೀನ ಕಾರ್ಯದರ್ಶಿ, ಇಂಧನ ಇಲಾಖೆ. 
ವಿಷಯ: ಶ್ರೀ ಸತ್ಯಸಾಯಿ ಉನ್ನತ ವೈದ್ಯಕೀಯ ವಿಜ್ಞಾನ ಸಂಸ್ಥೆ, ವೈಟ್‌ಫೀಲ್ಡ್‌ ಬೆ೦ಗಳೂರು ಇವರಿಗೆ ಉಚಿತ 
ವಿದ್ಯುತ್‌ ಸರಬರಾಜು ಮಾಡುವ ಸಂಬಂಧ ಸಹಾಯ ಧನ ಬಿಡುಗಡೆ ಮಾಡುವ ಬಗ್ಗೆ. 
ಓದಲಾಗಿದೆ: 1. ಸರ್ಕಾರಿ ಆದೇಶ ಸಂಖ್ಯೆ: ಇಂಇ 51 ಇಇಬಿ 2001 ದಿನಾಂಕ: 27.4.2001. 
2. ಸರ್ಕಾರಿ ಆದೇಶ ಸಂಖ್ಯೆ ಇಂಇ 51 ಇಇಬಿ 2001 ದಿನಾಂಕ; 11.11.2002. 
3. ಸರ್ಕಾರಿ ಆದೇಶ ಸಂಖ್ಯೆ: ಇಂಇ 71 ಇಇಬಿ 2003 ದಿನಾಂಕ: 12.9.2003. 
4. ಸರ್ಕಾರಿ ಆದೇಶ ಸಂಖ್ಯೆ: ಇಂಇ 71 ಇಇಬಿ 2003 ದಿನಾಂಕ: 23.10.2003. 
5. ತಿದ್ದುಪಡಿ ಆದೇಶ ಸಂಖ್ಯೆ: ಇಂಇ 71 ಇಇಬಿ 2003 ದಿನಾಂಕ: 16.12.2003. 
6. ಸರ್ಕಾರಿ ಆದೇಶ ಸಂಖ್ಯೆ: ಇಂಇ 74 ಇಇಬಿ 2004 ದಿನಾಂಕ: 9.1.2004. 
7. ಸರ್ಕಾರಿ ಆದೇಶ ಸಂಖ್ಯೆ ಇಂಇ 74 ಇಇಬಿ 2004 ದಿನಾಂಕ: 30.3.2005. 
8. ಸರ್ಕಾರಿ ಆದೇಶ ಸಂಖ್ಯೆ : ಇಎನ್‌ 91 ಇಇಬಿ 2005 (ಪಿ) ದಿನಾಂಕ 19.4.2006. 
9. ಸರ್ಕಾರಿ ಆದೇಶ ಸಂಖ್ಯೆ : ಇಎನ್‌ 91 ಇಇಬಿ 2005 (ಪಿ) ದಿನಾ೦ಕ 16.3.2007. 
10. ಸರ್ಕಾರಿ ಆದೇಶ ಸಂಖ್ಯೆ : ಇಎನ್‌ 107 ಇಇಬಿ 2007 ದಿನಾಂಕ : 6.5.2008. 
11. ಬೆಂಗಳೂರು ವಿದ್ಯುತ್‌ ಸರಬರಾಜು ಕಂಪನಿ ನಿಯಮಿತದ ಕಛೇರಿ ಪತ್ರ ಸಂಖ್ಯೆ: ಉಪ್ರವ್ಯ 

(ಕ೦ಹಮೇ)/ಬಿಸಿ 27/1935/08-09/1348-51 ದಿನಾಂಕ: 19.3.2008. 

ಪ್ರಸ್ತಾವನೆ :- 

ಶ್ರೀ ಸತ್ಯಸಾಯಿ ಉನ್ನತ ವೈದ್ಯಕೀಯ ವಿಜ್ಞಾನ ಸಂಸ್ಥೆಗೆ ವಿದ್ಯುತ್‌ ಪೂರೈಕೆಯನ್ನು ಬೆ೦ಗಳೂರು ವಿದ್ಯುತ್‌ ಸರಬರಾಜು 
ಕಂಪನಿ ನಿಯಮಿತವು ಮಾಡಿರುವ ಸಂಬಂಧ ಮೇಲೆ ಓದಲಾದ ಕ್ರಮಾಂಕ (1) ರಿಂದ (10) ರವರೆಗೆ 2001ನೇ ಸಾಲಿನಿಂದ 
ಬಿಡುಗಡೆ ಮಾಡಿರುವ ಸಹಾಯಧನದ ವಿವರಗಳು ಈ ಕೆಳಗಿನಂತಿವೆ: 


























ಕ್ರಮ ಸರ್ಕಾರಿ ಆದೇಶ ಸಂಖ್ಯೆ ದಿನಾಂಕ ಆರ್ಥಿಕ ವರ್ಷ ಮೊತ್ತ 
ಸಂಖ್ಯೆ (ರೂ. ಕೋಟಿಗಳಲ್ಲಿ) 

1 ಡಿಇ ೨1 ಇಇಬಿ 2001 27.4.2001 2001-2002 2.00 

ಟ್ರ ಡಿಇ 51 ಇಇಬಿ 2001 11.11.2002 2002-2003 2.00 

೨ ಡಿಇ 7 ಇಇಬಿ 2003 23.10.2003 2003-2004 2.00 

4 ಡಿಇ 71 ಇಇಬಿ 2003 9.11.2004 2004-2005 1.00 

5 ಡಿಇ 71 ಇಇಬಿ 2003 30.3.2005 2004-2005 0.80 

6 ಡಿಇ 91 ಇಇಬಿ 2003 (ಪಿ) 19.4.2006 2005-2006 1.15 

7 ಇಎನ್‌ 91 ಇಇಬಿ 2005 (ಪ) 16.3.2007 2006-2007 2.00 























ಭಾಗ - ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್‌ ೨೨, ೨೦೦೯ ೩೦೦೧ 








ಕ್ರಮ ಸರ್ಕಾರಿ ಆದೇಶ ಸ೦ ್ಯ ದಿನಾಂಕ ಆರ್ಥಿಕ ವರ್ಷ ತ್ರ 

ಸಂಖ್ಯೆ (ರೂ. ಕೋಟಿಗಳಲ್ಲಿ) 
8 ಇಎನ್‌ 107 ಇಇಬಿ 2007 6.5.2008 2008-2009 2.00 
ಒಟ್ಟು 12.95 























ಮೇಲೆ ಓದಲಾದ ಕ್ರಮಾಂಕ (11)ರ ಪತ್ರದಲ್ಲಿ ಮುಖ್ಯ ಪ್ರಧಾನ ವ್ಯವಸ್ಥಾಪಕರು (ಹ&ವಾ), ಬೆಸ್ಕಾಂ ರವರು ಶ್ರೀ 
ಸತ್ಯಸಾಯಿ ವೈದ್ಯಕೀಯ ವಿಜ್ಞಾನ ಸಂಸ್ಥೆಯ ಸ್ಥಾವರ ಸಂಖ್ಯೆ ಇ4-ಹೆಚ್‌ಟಿ 184 ವತಿಯಿಂದ ಮಾರ್ಚ್‌ 2009 ರ ಅಂತ್ಯಕ್ಕೆ 
ವಿದ್ಯುತ್‌ ಬಾಕಿ ರೂ. 1.656 ಕೋಟಿಗಳಷ್ಟಿರುತ್ತದೆ೦ದು, ಸದರಿ ಮೊತ್ತವನ್ನು ಸರ್ಕಾರದ ವತಿಯಿಂದ ಪಾವತಿಸುವಂತೆ 
ಕೋರಿರುತ್ತಾರೆ. ಪ್ರಸ್ತಾವನೆಯನ್ನು ಪರಿಶೀಲಿಸಿ, ಈ ಕೆಳಗಿನಂತೆ ಆದೇಶಿಸಲಾಗಿದೆ :- 

ಸರ್ಕಾರಿ ಆದೇಶ ಸಂಖ್ಯೆ: ಇಎನ್‌ 60 ಇಇಬಿ 2009, ಬೆಂಗಳೂರು, ದಿನಾಂಕ: 14ನೇ ಆಗಸ್ಟ್‌ 2009 

ಶ್ರೀ ಸತ್ಯಸಾಯಿ ಉನ್ನತ ವೈದ್ಯಕೀಯ ವಿಜ್ಞಾನ ಸಂಸ್ಥೆ, ವೈಟ್‌ಫೀಲ್ಡ್‌ ಬೆ೦ಗಳೂರು ಇವರಿಗೆ ವಿದ್ಯುತ್‌ ಪೂರೈಕೆ 
ಮಾಡಿರುವ ಸಂಬಂಧ ಬೆಂಗಳೂರು ವಿದ್ಯುತ್‌ ಸರಬರಾಜು ಕಂಪನಿ ನಿಯಮಿತರವರಿಗೆ 2009-10ನೇ ಸಾಲಿಗೆ ರೂ. 1.65 
ಕೋಟಿ (ರೂ. ಒಂದು ಕೋಟ ಅರವತ್ತೈದು ಲಕ್ಷಗಳು ಮಾತ್ರ ಸಹಾಯ ಧನವನ್ನು ಲೆಕ್ಕ ಶೀರ್ಷಿಕೆ “2801-80-101-1-04- 
106 (ಯೋಜನೇತರ)' ರಡಿಯಲ್ಲಿ ಬಿಡುಗಡೆ ಮಾಡಲಾಗಿದೆ. 

ವ್ಯವಸ್ಥಾಪಕ ನಿರ್ದೇಶಕರು, ಬೆ೦ಗಳೂರು ವಿದ್ಯುತ್‌ ಸರಬರಾಜು ಕಂಪನಿ ನಿಯಮಿತ, ಬೆ೦ಗಳೂರು ಇವರು 
ಹಣಸಂದ ರಶೀದಿಗೆ (Payees ೧606100 ಸರ್ಕಾರದ ಪ್ರಧಾನ ಕಾರ್ಯದರ್ಶಿ, ಇಂಧನ ಇಲಾಖೆ ಇವರ ಮೇಲುರುಜುವನ್ನು 
ಪಡೆದುಕೊಳ್ಳತಕ್ಕದ್ದು ಹಾಗೂ ಈ ಬಗ್ಗೆ ಸರಿಯಾದ ಲೆಕ್ಕ ತ:ಖ್ರೆಯನ್ನು ಇಟ್ಟುಕೊಳ್ಳತಕ್ಕದ್ದು. 

ಈ ಆದೇಶವನ್ನು ಆರ್ಥಿಕ ಇಲಾಖೆಯ ಟಿಪ್ಪಣಿ ಸಂಖ್ಯೆ FD 976 Exp.|/2009 ದಿನಾಂಕ: 24.6.2009 ರ 
ಸಹಮತಿಯೊಂದಿಗೆ ಹೊರಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌. 1974 ಎಸ್‌.ಜೆ. ಸಂಪತ್‌ ಕುಮಾರ್‌ 
ಸರ್ಕಾರದ ಅಧೀನ ಕಾರ್ಯದರ್ಶಿ, ಇಂಧನ ಇಲಾಖೆ. 


ENERGY SECRETARIAT 
Sub: Sanction of Pensionary Benefits to Sri Philipose Mathai retired Chairman KERC 
Read: 1. G.O.No. EN 123 PSR 2004 dated 16.2.2005. 
2. Corrigendum to G.O.No. EN 123 PSR 2005 dated 23.3.2005. 
3. Notification No.EN 137 PSR 2006 dated 6.12.2007 & 7.1.2009. 
4. Letter No.E/11/5556 dated 5.2.2009 of the Secretary, KERC 
5. Letter No. EN 22 EST 2008 dated 10.7.2009 of the Secretary to Hon'ble Governor 
Preamble: 
In G.O. read at (1) above, the following Pensionary benefits were sanctioned to Sri Philipose 
Mathai, Former Chairmn of Karnataka Electricity Regulatory Commission. 
Pension of Rs.73,150/- per anum or Rs.6096/-per month, 
Gratuity of Rs.43833/- and 
Leave Encashment of Rs.91,347/- 
As per corrigendum read at (2) above the Leave Encashment figure was revised from Rs.91,347/- 
to Rs.1,20,813/- 
As per Notification read at (3) above, with effect from 1.4.2004- 

(i) DA equal to 50% of the existing basic pay has been merged with the basic pay and shon 
distinctly as Dearness Pay (DP) which would be counted for purposes like payment of 
allowances, transfer grant, retirement benefits, contribution to GPF, License Fee, monthly 
contribution for CGIS, various allowance etc., and 

(ii) in case of existing Pnsioners, Dearness Relief equal to 50% of the present Pension 
w.e.f.1.4.2009 has been merged with Pension and shown distintly as Dearness Pension 


೩೦೦೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್‌ ೨೨, ೨೦೦೯ ಭಾಗ - ೧ 





Consequent to Notification at (3) above, Secretary, KERC vide letter read at (4) above has 
requested the Karnataka Governor's Secretariat to sanction revised Pension, Gratuity and Leave 
encashment to Sri Philipose Mathai, Former Chairman, KERC. 

The matter pertaining to correctness of the Leave Encashment figure has been verified again by 
Government and Karnataka Governor's Secretariat and found that Leave Encashment of Rs.91,262/- was 
found to be correct in place of Rs.1,20,813/- Considering this and the above, Karnataka Governor's 
Secretariat vide letter read at (5) above has communicated sanction of the revised Pensionary benefits to 
Sri Philipose Mathai, Former Chairman, KERC as detailed below and further requested the Government 
to issue necessary Orders to this effect. 

(a) Pension: Rs. 9,144/- per month 

(Rupees Nine thousand one hundred forty four only) 
(b) Gratuity: Rs. 89,166/- 

(Rupees Eighty nine thousand one hundred sixty six only) 
(c) Leave Encashment: Rs. 91,262- 

(Rupees Ninety one thousand two hundred two only) 

Accordingly, the following Order. 

Government Order No. EN 28 PSR 2009, Bangalore, Dated: 10" August 2009 

In the circumstances explained in the preamble, Government are pleased to accord approval to 
sanction the revised pension, gratuity and leave encashment as under to Sri Philipose Mathai (Former 
Chairman, KERC), as detailed below: 

a) Pension: Rs. 9,144/- per month 

(Rupees Nine thousand one hundred forty four only) 
(b) Gratuity: Rs. 89,166/- 
(Rupees Eighty nine thousand one hundred sixty six only) 
(c) Leave Encashment: Rs. 91,262- 
(Rupees Ninety one thousand two hundred two only) 
By Order and in the name of Governor of Karnataka, 
P.R. 1975 S.J. SAMPATHKUMAR 
Under Secretary to Government, Energy Department 
ನಗರಾಭಿವೃದ್ಧಿ ಸಚಿವಾಲಯ 
ವಿಷಯ: ಹರಪನಹಳ್ಳಿ ಪಟ್ಟಣಕ್ಕೆ ಒಳಚರಂಡಿ ವ್ಯವಸ್ಥೆಯನ್ನು ಕಲ್ಪಿಸುವ ಅಂದಾಜು ರೂ.2950.00 ಲಕ್ಷಗಳ 
ಯೋಜನೆಗೆ ಆಡಳಿತಾತ್ಮಕ ಅನುಮೋದನೆ ನೀಡುವ ಬಗ್ಗೆ. 
ಓದಲಾಗಿದೆ: ವ್ಯವಸ್ಥಾಪಕ ನಿರ್ದೇಶಕರು, ಕನನೀಸ ಮತ್ತು ಒಚ ಮಂಡಳಿ, ಬೆ೦ಗಳೂರು ರವರ ಪತ್ರ ಸಂಖ್ಯೆ: ಕಜಮಂ: 
ಮುಅ:ಅಶ್ರೇಕಾಅ।/ತಾ೦ಸ-8/754/2009-10 ದಿನಾಂಕ: 27.6.2009. 
ಪ್ರಸ್ತಾವನೆ: 

ಹರಪನಹಳ್ಳಿ ಪಟ್ಟಣವು ದಾವಣಗೆರೆ ಜಿಲ್ಲೆಯ ತಾಲ್ಲೂಕು ಕೇಂದವಾಗಿದ್ದು, 2001ರ ಜನಗಣತಿಯಂತೆ 41889 
ಜನಸಂಖ್ಯೆ ಇದ್ದು, ಪ್ರಸ್ತುತ 45,000 ಇರುತ್ತದೆ. ಪ್ರಸ್ತುತ ಈ ಪಟ್ಟಣಕ್ಕೆ ತುಂಗಭದ್ರಾ ನದಿಯನ್ನು ಮೂಲವಾಗಿಟ್ಟುಕೊ೦ಡು ತಲಾ 
ದಿನಂ ಪ್ರತಿ 150 ಲೀಟರ್‌ನಂತೆ ಕುಡಿಯುವ ನೀರು ಒದಗಿಸುತ್ತಿದ್ದು, 2031ರಲ್ಲಿ ಉಹಿಸಲಾದ 89,467 ಜನಸಂಖ್ಯೆಗೆ ತಲಾ 
ದಿನಂಪ್ರತಿ 100 ಲೀಟರ್‌ ಕುಡಿಯುವ ನೀರು ಒದಗಿಸಲು ಯೋಜಿಸಲಾಗಿದೆ. ಹರಪನಹಳ್ಳಿ ಪಟ್ಟಣಕ್ಕೆ ಹಾಲಿ ಒಳಚರಂಡಿ 
ವ್ಯವಸ್ಥೆ ಇರುವುದಿಲ್ಲ. ಬಹುತೇಕ ಮನೆಯವರು ಸ್ವತಃ ಸೋಕ್‌ (608) ಪಿಟ್ಸ್‌ ಅಳವಡಿಸಿಕೊಂಡಿರುತ್ತಾರೆ. ಹಾಗೂ ಇತರರು 
ತೆರೆದ ಪ್ರದೇಶಗಳನ್ನು ಉಪಯೋಗಿಸುತ್ತಿದ್ದಾರೆ. ಇನ್ನೂ ಕೆಲವರು ಗ್ರಾಮಸಾರವನ್ನು ತೆರೆದ ಚರಂಡಿಗಳ ಬಿಡುತ್ತಿರುವುದರಿ೦ದ, 
ಇದರಿಂದ ಪರಿಸರ ಮಾಲಿನ್ಯ ಮತ್ತು ಅಂತರ್ಜಲ ಮಾಲಿನ್ಯ ಉಂಟಾಗುತ್ತದೆ. 

2) ಹರಪನಹಳ್ಳಿ ಪಟ್ಟಣಕ್ಕೆ ಒಳಚರಂಡಿ ಯೋಜನೆಯನ್ನು 2031ರಲ್ಲಿ ಅಂದಾಜಿಸಲಾದ ಜನಸಂಖ್ಯೆಗೆ ಅನುಗುಣವಾಗಿ 
ತಯಾರಿಸಲಾಗಿದೆ. 2009-10ನೇ ಸಾಲಿನ ದರಪಟ್ಟಿಯಂತೆ ಈ ಪಟ್ಟಣಕ್ಕೆ ಒಳಚರಂಡಿ ವ್ಯವಸ್ಥೆಯನ್ನು ಕಲ್ಪಿಸುವ ಅಂದಾಜು 
ವೆಚ್ಚ ರೂ.2950.00 ಲಕ್ಷಗಳಲ್ಲಿ ಯೋಜನೆಯನ್ನು ತಯಾರಿಸಿ, ಈ ಕೆಳಕಂಡ ಆರ್ಥಿಕ ಮಾದರಿಯಲ್ಲಿ ಕೈಗೆತ್ತಿಕೊಳ್ಳಲು ಹಾಗೂ 


ಭಾಗ - ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್‌ ೨೨, ೨೦೦೯ ೩೦೦೩ 





ಯೋಜನೆಗೆ ಆಡಳಿತಾತ್ಮಕ ಅನುಮೋದನೆ ಕೋರಿ ವ್ಯವಸ್ಥಾಪಕ ನಿರ್ದೇಶಕರು, ಕರ್ನಾಟಕ ನಗರ ನೀರು ಸರಬರಾಜು ಮತ್ತು 
ಒಳಚರಂಡಿ ಮಂಡಳಿ, ಇವರು ಮೇಲೆ ಓದಲಾದ ಪತ್ರದಲ್ಲಿ ಸರ್ಕಾರಕ್ಕೆ ಪ್ರಸ್ತಾವನೆಯನ್ನು ಸಲ್ಲಿಸಿರುತ್ತಾರೆ. 


ಆರ್ಥಿಕ ಸಂಸ್ಥೆಗಳಿಂದ ಸಾಲ 50% ರೂ.1475.00 ಲಕ್ಷಗಳು 
ಸರ್ಕಾರದ ಸಾಲ 30% ರೂ. 885.00 ಲಕ್ಷಗಳು 
ಸ್ಥಳೀಯ ಸಂಸ್ಥೆಯ ವಂತಿಕೆ 20% ರೂ. 590.00 ಲಕ್ಷಗಳು 


ಒಟ್ಟು ರೂ.2950.00 ಲಕ್ಷಗಳು 


ಈ ಯೋಜನೆಯನ್ನು ಮಂಡಳಿಯ 2009-10ನೇ ಸಾಲಿನ ಕ್ರಿಯಾ ಯೋಜನೆಯಲ್ಲಿ ಸೇರಿಸಿ, ಯೋಜನೆಯ 
1/3ರಷು ಮೊತ್ತವನ್ನು ಅನುವು ಮಾಡಲು ಕ್ರಮ ಕೈಗೊಳ್ಳಲಾಗುತ್ತಿದೆ. 
ಪ್ರಸ್ತಾವನೆಯನ್ನು ಸರ್ಕಾರವು ಪರಿಶೀಲಿಸಿ, ಈ ಕೆಳಕಂಡಂತೆ ಆದೇಶಿಸಿದೆ. 
ಸರ್ಕಾರದ ಆದೇಶ ಸಂಖ್ಯೆ: ನಅಇ 16 ಯುಡಿಎಸ್‌ 2009, ಬೆಂಗಳೂರು, ದಿನಾಂಕ: 10ನೇ ಸೆಪ್ಟೆಂಬರ್‌ 2009 
ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ ಹರಪನಹಳ್ಳಿ ಪಟ್ಟಣಕ್ಕೆ ಒಳಚರಂಡಿ ವ್ಯವಸ್ಥೆ ಕಲ್ಪಿಸುವ 
ಅಂದಾಜು ರೂ. 2950.00 ಲಕ್ಷಗಳ (ರೂ.ಎರಡು ಸಾವಿರದ ಒಂಭೈನೂರ ಐವತ್ತು ಲಕ್ಷ ಮಾತ್ರ ಯೋಜನೆಯನ್ನು ಕರ್ನಾಟಕ 
ನಗರ ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿಯು ಒಳಚರಂಡಿ ಯೋಜನೆಯಡಿ ಕೈಗೆತ್ತಿಕೊಳ್ಳಲು ಈ ಕೆಳಕಂಡ 
ಷರತ್ತು ಮತ್ತು ನಿಬಂಧನೆಗಳಿಗೊಳಪಟ್ಟು ಸರ್ಕಾರದ ಆಡಳಿತಾತ್ಮಕ ಅನುಮೋದನೆಯನ್ನು ನೀಡಿದೆ. 
1) Water rates as proposed by KUWS&DB have to be implemented to meet ೦ & M cost. 
2) KTPP provisions, quality control and timely completion should ensured. 
3) ಸದರಿ ಕಾಮಗಾರಿಯನ್ನು ಕೈಗೊಳ್ಳುವಾಗ ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆಯಲ್ಲಿ ಪಾರದರ್ಶಕತೆ ಅಧಿನಿಯಮ 
1999 ಮತ್ತು ನಿಯಮ 2000ನ್ನು ಪಾಲಿಸುವುದು. 
4) ಅಂದಾಜು ಪರಿಷ್ಠರಣೆಗೆ ಯಾವುದೇ ಅವಕಾಶ ನೀಡತಕ್ಕದ್ದಲ್ಲ. 
5) ಸದರಿ ಕಾಮಗಾರಿಯನ್ನು ನಿಗದಿತ ಅವಧಿಯ ಒಳಗೆ ಪೂರ್ಣಗೊಳಿಸುವುದು. 
ಈ ಆದೇಶವನ್ನು ಆರ್ಥಿಕ ಇಲಾಖೆಯು ಟಿಪ್ಪಣಿ ಸಂಖ್ಯೆ FD 447 Exp-9:2009, ದಿನಾ೦ಕ:23.07.2009 ರಲ್ಲಿ 
ನೀಡಿರುವ ಸಹಮತಿಯನ್ವಯ ಹೊರಡಿಸಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌. 2138 ಸಿ.ಟಿ. ನಾರಾಯಣಸ್ವಾಮಿ 
ಸರ್ಕಾರದ ಅಧೀನ ಕಾರ್ಯದರ್ಶಿ, ನಗರಾಭಿವೃದ್ಧಿ ಇಲಾಖೆ. 
ಕನ್ನಡ ಮತ್ತು ಸಂಸ್ಕೃತಿ, ವಾರ್ತಾ ಮತ್ತು ಪ್ರವಾಸೋದ್ಯಮ ಸಚಿವಾಲಯ 
ವಿಷಯ: ಹಂಪಿ ವಿಶ್ವ ಪರಂಪರೆ ಪ್ರದೇಶ ನಿರ್ವಹಣಾ ಪ್ರಾಧಿಕಾರಕ್ಕೆ 2009-10ನೇ ಸಾಲಿನ ಅನುದಾನ ಬಿಡುಗಡೆ 
ಓದಲಾಗಿದೆ: ನಿರ್ದೇಶಕರು, ಪ್ರಾಚ್ಯವಸ್ತು ಮತ್ತು ಸಂಗ್ರಹಾಲಯಗಳ ಇಲಾಖೆ, ಮೈಸೂರು ಅವರ ಪತ್ರ ಸಂಖ್ಯೆ: 
ಡಿಎಎಂ/ಎಸಿಟಿ//7/2009-10 ದಿನಾಂಕ 25.07.2009. 
ಪ್ರಸ್ತಾವನೆ: 
ಹಂಪಿ ವಿಶ್ವ ಪರಂಪರೆ ಪ್ರದೇಶ ನಿರ್ವಹಣಾ ಪ್ರಾಧಿಕಾರದ ಸಿಬ್ಬಂದಿ ವೇತನಕ್ಕಾಗಿ 2009-10ನೇ ಸಾಲಿಗೆ ರೂ.28.39 
ಲಕ್ಷಗಳ ಹಣವನ್ನು ಲೆಕ್ಕಶೀರ್ಷಿಕೆ 2205-103-0-18-101 (ಯೋಜನೇತರ) ಸಹಾಯಾನುದಾನ ಅಡಿಯಲ್ಲಿ 
ನಿಗಧಿಪಡಿಸಲಾಗಿದೆಯೆಂದು ತಿಳಿಸಿ, ಅಲ್ಲದೇ ಸದರಿ ಕ್ರಿಯಾಯೋಜನೆಯು ಅನುಮೋದಿತವಾಗಿದೆಯೆಂದು, ರೂ.28.39 
ಲಕ್ಷಗಳನ್ನು ಒಂದೇ ಕಂತಿನಲ್ಲಿ ಆಯುಕ್ತರು, ಹಂಪಿ ವಿಶ್ವಪರಂಪರೆ ಪ್ರದೇಶ ನಿರ್ವಹಣಾ ಪ್ರಾಧಿಕಾರ, ಹೊಸಪೇಟೆ ಇವರಿಗೆ 
ಪೇಯಿಸ್‌ ರಸೀತಿ ಮೂಲಕ ಬಿಡುಗಡೆ ಮಾಡಲು ಮಂಜೂರಾತಿ ಆದೇಶ ನೀಡುವಂತೆ ನಿರ್ದೇಶಕರು, ಪ್ರಾಚ್ಯವಸ್ತು ಮತ್ತು 
ಸಂಗ್ರಹಾಲಯಗಳ ಇಲಾಖೆ, ಮೈಸೂರು ಇವರು ಶಿಫಾರಸ್ಸು ಮಾಡಿರುತ್ತಾರೆ. ಇದನ್ನು ಪರಿಶೀಲಿಸಿದ ಸರ್ಕಾರವು ಮುಂದಿನಂತೆ 
ಆದೇಶಿಸುತ್ತದೆ. 
ಆದೇಶ ಸಂಖ್ಯೆ: ಕಸಂವಾಪ್ರ 154 ಕೆಎಂಯು 2009, ಬೆಂಗಳೂರು, ದಿನಾಂಕ: 8ನೇ ಸೆಪ್ಟೆಂಬರ್‌ 2009 
ಹಂಪಿ ವಿಶ್ವ ಪರಂಪರೆ ಪ್ರದೇಶ ನಿರ್ವಹಣಾ ಪ್ರಾಧಿಕಾರದ 2009-10ನೇ ಸಾಲಿನ ಸಿಬ್ಬಂದಿ ವೇತನಕ್ಕಾಗಿ 
ನಿಗದಿಪಡಿಸಿದ ರೂ.28.39 (ರೂಪಾಯಿ ಇಪ್ಪತ್ತೆಂಟು ಲಕ್ಷ ಮೂವತ್ತೊಂಬತ್ತು ಸಾವಿರ ಮಾತ್ರ) ಗಳನ್ನು ಒಂದೇ ಕಂತಿನಲ್ಲಿ 
ಹಂಪಿ ವಿಶ್ವ ಪರಂಪರೆ ಪ್ರದೇಶ ನಿರ್ವಹಣಾ ಪ್ರಾಧಿಕಾರಕ್ಕೆ ಪೇಯೀಸ್‌ ರಸೀತಿ ಮೂಲಕ ಬಿಡುಗಡೆ ಮಾಡಲು ನಿರ್ದೇಶಕರು, 


೩೦೦೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್‌ ೨೨, ೨೦೦೯ ಭಾಗ - ೧ 





ಪ್ರಾಚ್ಯವಸ್ತು ಮತ್ತು ಸಂಗ್ರಹಾಲಯಗಳ ಇಲಾಖೆ, ಮೈಸೂರು ಇವರಿಗೆ ಪಾರದರ್ಶಕ ಅಧಿನಿಯಮ 1999 ಮತ್ತು ಅದರ 
ನಿಯಮಗಳು 2000 ಗಳನ್ನು ಅನುಸರಿಸುವ ಷರತ್ತಿಗೊಳಪಟ್ಟು ಈ ಮೂಲಕ ಸರ್ಕಾರದ ಮಂಜೂರಾತಿ ನೀಡಿದೆ. 

ಈ ವೆಚ್ಚವನ್ನು 2009-10ನೇ ಸಾಲಿನ ಆಯವ್ಯಯ ಲೆಕ್ಕಶೀರ್ಷಿಕೆ 2205-103-0-18-101 (ಯೋಜನೇತರ) 
ಸಹಾಯಾನುದಾನ ರಡಿಯಲ್ಲಿ ಭರಿಸತಕ್ಕದ್ದು. 

ಈ ಆದೇಶವನ್ನು ಕನ್ನಡ ಮತ್ತು ಸಂಸ್ಕೃತಿ, ಹಾಗೂ ವಾರ್ತಾ ಇಲಾಖೆಯ ಆಂತರಿಕ ಆರ್ಥಿಕ ಸಲಹೆಗಾರರ ಟಿಪ್ಪಣಿ 
ಸಂಖ್ಯೆ: ಶಿಇ 2127 ಐಎಫ್‌(ಬಿಹಎ) 2009, ದಿನಾಂಕ 29.08.2009 ಹಾಗೂ ಸರ್ಕಾರಿ ಆದೇಶ ಸಂಖ್ಯೆ ಎಫ್‌ಡಿ 1 ಟಿಎಫ್‌ಪಿ 
96 ದಿನಾಂಕ 10.07.96ರಲ್ಲಿ ಇಲಾಖಾ ಕಾರ್ಯದರ್ಶಿಯವರಿಗೆ ಪ್ರದತ್ತವಾದ ಅಧಿಕಾರದ ಪ್ರತ್ಯಾಯೋಜನೆಯನ್ವಯ 
ಹೊರಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎಂ.ಕೆ. ಭರ್ಮರಾಜಪ್ಪ 

ಪಿ.ಆರ್‌. 2141 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಕನ್ನಡ ಮತ್ತು ಸಂಸ್ಕೃತಿ, ವಾರ್ತಾ ಮತ್ತು ಪ್ರವಾಸೋದ್ಯಮ ಇಲಾಖೆ (ಆಡಳಿತ ಕನ್ನಡ) 
ವಿಷಯ: ದಾವಣಗೆರೆ ಜಿಲ್ಲಾ ಸಹಾಯಕ ನಿರ್ದೇಶಕರ ಕಛೇರಿಗೆ ಪೀಠೋಪಕರಣ ಖರೀದಿಸಲು ಅನುದಾನ 

ನೀಡುವ ಬಗ್ಗೆ. 

ಓದಲಾಗಿದೆ: ನಿರ್ದೇಶಕರು, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ರವರ ಪತ್ರ ಸಂಖ್ಯೆ: ಕಸನಿ:12:ದಾಸ್ತಾನು:2009-10, 
ದಿನಾಂಕ 04.08.2009. 


ಪ್ರಸ್ತಾವನೆ: 

ಮೇಲೆ ಓದಲಾದ ನಿರ್ದೇಶಕರು, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಅವರ ದಿನಾಂಕ: 04.08.2009ರ ಪತ್ರದಲ್ಲಿ 
ದಾವಣಗೆರೆ ಜಿಲ್ಲಾ ಸಹಾಯಕ ನಿರ್ದೇಶಕರ ಕಛೇರಿಗೆ ಅವಶ್ಯವಿರುವ ಅಲ್ಮೇರಾಗಳು, ಟೇಬಲ್‌ಗಳು, ರ್ಯಾಕ್‌ಗಳು, ಖುರ್ಚಿಗಳು 
ಮತ್ತು ಇತರೆ ಸಾಮಗ್ರಿಗಳ ಖರೀದಿಗೆ 2009-10ನೇ ಸಾಲಿನ ಆಯವ್ಯಯದಲ್ಲಿ ರೂ.100 ಲಕ್ಷಗಳನ್ನು ಬಿಡುಗಡೆ ಮಾಡುವಂತೆ 
ಸಹಾಯಕ ನಿರ್ದೇಶಕರು, ದಾವಣಗೆರೆ ಜಿಲ್ಲೆ ಇವರು ಕೋರಿದ್ದು, ಅದನ್ನು ರೂ.50,000/- ಗಳಿಗೆ ಸೀಮಿತಗೊಳಿಸಿ, ಸಹಾಯಕ 
ನಿರ್ದೇಶಕರು, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, ದಾವಣಗೆರೆ ಜಿಲ್ಲೆ ಇವರಿಗೆ ಬಿಡುಗಡೆ ಮಾಡುವಂತೆ ನಿರ್ದೇಶಕರು, ಕನ್ನಡ 
ಮತ್ತು ಸಂಸ್ಕೃತಿ ಇಲಾಖೆ ಇವರು ಕೋರಿರುತ್ತಾರೆ. ಇದನ್ನು ಪರಿಶೀಲಿಸಿದ ಸರ್ಕಾರವು ಮುಂದಿನಂತೆ ಆದೇಶಿಸುತ್ತದೆ. 

ಸರ್ಕಾರದ ಆದೇಶ ಸಂಖ್ಯೆ: ಕಸಂವಾಪ್ರ 107 ಕಸನಿ 2009, ಬೆಂಗಳೂರು, ದಿನಾಂಕ: 7ನೇ ಸೆಪ್ಟೆಂಬರ್‌ 2009 

ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಹಿನ್ನಲೆಯಲ್ಲಿ ದಾವಣಗೆರೆ ಜಿಲ್ಲಾ ಸಹಾಯಕ ನಿರ್ದೇಶಕರ ಕಛೇರಿಯಲ್ಲಿ ಅವಶ್ಯವಿರುವ 
ಅಲ್ಕೇರಾಗಳು, ಟೇಬಲ್‌ಗಳು, ರ್ಯಾಕ್‌ಗಳು, ಖುರ್ಚಿಗಳು ಮತ್ತು ಇತರೆ ಸಾಮಗ್ರಿಗಳ ಖರೀದಿಗೆ ರೂ.50,000.00 ಗಳನ್ನು 
(ರೂಪಾಯಿ ಐವತ್ತು ಸಾವಿರ ಮಾತ್ರ ಸಹಾಯಕ ನಿರ್ದೇಶಕರು, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, ದಾವಣಗೆರೆ ಜಿಲ್ಲೆ ಇವರಿಗೆ 
ಬಿಡುಗಡೆ ಮಾಡಲು ನಿರ್ದೇಶಕರು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಬೆಂಗಳೂರು ಇವರಿಗೆ ಸರ್ಕಾರದ ಅನುಮತಿ 
ನೀಡಲಾಗಿದೆ. 

ಈ ಕಾಮಗಾರಿಯನ್ನು ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆಗಳಲ್ಲಿ ಪಾರದರ್ಶಕ ಕಾಯ್ದೆ 1999 ಮತ್ತು ಅದರ 
ನಿಯಮಗಳು 2000ನ್ನು ಅನುಸರಿಸಿ ಕ್ರಮ ವಹಿಸುವುದು. ಹಾಗೂ ಈ ವೆಚ್ಚವನ್ನು 2009-10ನೇ ಸಾಲಿನ ಲೆಕ್ಕಶೀರ್ಷಿಕೆ 
2205-00-001-0-01-059 (ಯೋಜನೆ) ಇತರೆ ಖರ್ಚು ಇದರಡಿ ಭರಿಸತಕ್ಕದ್ದು. 

ಈ ಆದೇಶವನ್ನು ಕನ್ನಡ ಮತ್ತು ಸಂಸ್ಕೃತಿ, ವಾರ್ತಾ ಮತ್ತು ಪ್ರವಾಸೋದ್ಯಮ ಇಲಾಖೆಯ ಆಂತರಿಕ ಆರ್ಥಿಕ 
ಸಲಹೆಗಾರರ ಟಿಪ್ಪಣಿ ಸಂಖ್ಯೆ: ಶಿಇ 2068/ಐಎಫ್‌(ಬಿಹಎ)2009 ದಿನಾಂಕ 26.08.2009ರಲ್ಲಿ ಸಹಮತಿ ಪಡೆದು 
ಹೊರಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎಂ.ಕೆ. ಭರ್ಮರಾಜಪ್ಪ 
ಪಿ.ಆರ್‌. 2142 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಕನ್ನಡ ಮತ್ತು ಸಂಸ್ಕೃತಿ, ವಾರ್ತಾ ಮತ್ತು ಪ್ರವಾಸೋದ್ಯಮ ಇಲಾಖೆ (ಆಡಳಿತ ಕನ್ನಡ) 


ಭಾಗ - ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್‌ ೨೨, ೨೦೦೯ ೩೦೦೫ 





ವಿಷಯ: ಗುಲ್ಬರ್ಗಾ ಜಿಲ್ಲಾ ಸಹಾಯಕ ನಿರ್ದೇಶಕರ ಕಛೇರಿಗೆ ಪೀಠೋಪಕರಣ ಖರೀದಿಸಲು ಅನುದಾನ ನೀಡುವ 
ಓದಲಾಗಿದೆ: ನಿರ್ದೇಶಕರು, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ರವರ ಪತ್ರ ಸಂಖ್ಯೆ: ಕಸನಿ:14:ದಾಸ್ತಾನು:2009-10, 
ದಿನಾಂಕ 05.08.2009 
ಪ್ರಸ್ತಾವನೆ: 

ಮೇಲೆ ಓದಲಾದ ನಿರ್ದೇಶಕರು, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಅವರ ದಿನಾಂಕ: 05.08.2009ರ ಪತ್ರದಲ್ಲಿ 
ಗುಲ್ಬರ್ಗಾ ಜಿಲ್ಲಾ ಸಹಾಯಕ ನಿರ್ದೇಶಕರ ಕಛೇರಿಯನ್ನು ಗುಲ್ಬರ್ಗಾ ಜಿಲ್ಲಾ ಸುವರ್ಣ ಸಾಂಸ್ಕೃತಿಕ ಸಮುಚ್ಛಯ ಕೇಂದ್ರದಲ್ಲಿ 
ಪ್ರಾರಂಭಿಸಿದ್ದು, ಹೊಸ ಕಟ್ಟಡದಲ್ಲಿ ವಿದ್ಯುತ್‌ ಬೋರ್ಡ್‌ ಟೇಬಲ್‌ ಹಾಗೂ ಕಿಟಕಿಗಳಿಗೆ ಕರ್ಟನ್‌ ಹಾಕಿಸಲು ಮತ್ತು ಕಛೇರಿಯ 
ಆಧುನೀಕರಣಕ್ಕಾಗಿ ಪ್ರಸ್ತುತ 2009-10ನೇ ಸಾಲಿನ ಆಯವ್ಯಯದಲ್ಲಿ ರೂ.50,000.00ಗಳನ್ನು ಸಹಾಯಕ ನಿರ್ದೇಶಕರು, 
ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, ಗುಲ್ಬರ್ಗಾ ಜಿಲ್ಲೆ ಇವರಿಗೆ ಬಿಡುಗಡೆ ಮಾಡುವಂತೆ ನಿರ್ದೇಶಕರು, ಕನ್ನಡ ಮತ್ತು ಸಂಸ್ಕೃತಿ 
ಇಲಾಖೆ ಇವರು ಕೋರಿರುತ್ತಾರೆ. ಇದನ್ನು ಪರಿಶೀಲಿಸಿದ ಸರ್ಕಾರವು ಮುಂದಿನಂತೆ ಆದೇಶಿಸುತ್ತದೆ. 

ಸರ್ಕಾರದ ಆದೇಶ ಸಂಖ್ಯೆ: ಕಸಂವಾಪ್ರ 108 ಕಸನಿ 2009, ಬೆಂಗಳೂರು, ದಿನಾಂಕ: 7ನೇ ಸೆಪ್ಟೆಂಬರ್‌ 2009 

ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಹಿನ್ನಲೆಯಲ್ಲಿ ಗುಲ್ಬರ್ಗಾ ಜಿಲ್ಲಾ ಸಹಾಯಕ ನಿರ್ದೇಶಕರ ಕಛೇರಿಯನ್ನು ಗುಲ್ಬರ್ಗಾ 
ಜಿಲ್ಲಾ ಸುವರ್ಣ ಸಾಂಸ್ಕೃತಿಕ ಸಮುಚ್ಛಯ ಕೇಂದ್ರದಲ್ಲಿ ಪ್ರಾರಂಭಿಸಿದ್ದು, ಹೊಸ ಕಟ್ಟಡದಲ್ಲಿ ವಿದ್ಯುತ್‌ ಜೋಡ್‌ ಟೇಬಲ್‌ 
ಹಾಗೂ ಕಿಟಕಿಗಳಿಗೆ ಕರ್ಟನ್‌ ಹಾಕಿಸಲು ಮತ್ತು ಕಛೇರಿಯ ಆಧುನೀಕರಣಕ್ಕಾಗಿ "ರೂ.50, 000.00 ಗಳನ್ನು (ರೂಪಾಯಿ 
ಐವತ್ತು ಸಾವಿರ ಮಾತ್ರ) ಸಹಾಯಕ ನಿರ್ದೇಶಕರು, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, ಗುಲ್ಬರ್ಗಾ ಜಿಲ್ಲೆ ಇವರಿಗೆ ಬಿಡುಗಡೆ 
ಮಾಡಲು ನಿರ್ದೇಶಕರು, ಕನ್ನಡ ಮತ್ತು ಸಂಸ್ಕ ಫಿ ಎಮಿ ಬೆಂಗಳೂರು ಇವರಿಗೆ ಸರ್ಕಾರದ ಅನುಮತಿ ನೀಡಲಾಗಿದೆ. 

ಈ ಕಾಮಗಾರಿಯನ್ನು ಕರ್ನಾಟಕ" ಸಾರ್ವಜನಿಕ ಸಂಗ್ರಹಣೆಗಳಲ್ಲಿ ಪಾರದರ್ಶಕ ಕಾಯ್ದೆ 1999 ಮತ್ತು ಅದರ 
ನಿಯಮಗಳು 2000ನ್ನು ಅನುಸ ರಿಸಿ ಕ್ರಮ ವಹಿಸುವುದು. ಹಾಗೂ ಈ ವೆಚ್ಚವನ್ನು 2009- 10ನೇ ಸಾಲಿನ ಲೆಕ್ಕಶೀರ್ಷಿಕೆ 
2205-00-001-0-01-059 (ಯೋಜನೆ) ನಿರ್ದೇಶನ ಮತ್ತು ಆಡಳಿತ ಇದರಡಿ ಭರಿಸತಕ್ಕದ್ದು 

ಈ ಆದೇಶವನ್ನು ಕನ್ನಡ ಮತ್ತು ಸಂಸ್ಕೃತಿ, ವಾರ್ತಾ ಮತ್ತು ಪ್ರವಾಸೋದ್ಯಮ ಇಲಾಖೆಯ ಆಂತರಿಕ ಆರ್ಥಿಕ 
ಸಲಹೆಗಾರರ ಟಿಪ್ಪಣಿ ಸಂಖ್ಯೆ: ಶಿಇ.. 2067/ಐಎಫ್‌(ಬಿಹಎ)2009 ದಿನಾಂಕ 25.08.2009ರಲ್ಲಿ ಸಹಮತಿ ಪಡೆದು 
ಹೊರಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎಂ.ಕೆ. ಭರ್ಮರಾಜಪ್ಪ 
ಪಿ.ಆರ್‌. 2143 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಕನ್ನಡ ಮತ್ತು ಸಂಸ್ಕೃತಿ, ವಾರ್ತಾ ಮತ್ತು ಪ್ರವಾಸೋದ್ಯಮ ಇಲಾಖೆ (ಆಡಳಿತ ಕನ್ನಡ) 
ವಿಷಯ: ಕಿತ್ತೂರು ಪಾರಂಪರಿಕ ಪ್ರದೇಶದ ಅಭಿವೃದ್ಧಿ ಮತ್ತು ಸಂರಕ್ಷಣೆಗಾಗಿ ತಜ್ಞರ ಸಮಿತಿಯನ್ನು ಪುನರ್‌ರಚಿಸಿ, 
ಮುಂದುವರಿಸುವ ಬಗ್ಗೆ 
ಓದಲಾಗಿದೆ: 1) ಸರ್ಕಾರಿ ಆದೇಶ ಸಂಖ್ಯೆ: ಸಂಕಇ 133 ಕೆಎಂಯು 2004 ದಿನಾಂಕ 9-12-2005 
2) ಸರ್ಕಾರಿ ಆದೇಶ ಸಂಖ್ಯೆ; ಸಂಕಇ 146 ಕೆಎಂಯು 2007, ದಿನಾಂಕ 06.02.2008 
3) ಆಯುಕ್ತರು, ಪ್ರಾಚ್ಯವಸ್ತು, ಸಂಗ್ರಹಾಲಯಗಳು ಮತ್ತು ಪರಂಪರೆ ಇಲಾಖೆ ರವರ ಪತ್ರ ಸಂಖ್ಯೆ: 
ಆಪ್ರಾಸಂಪ/ಕಿ.ತ.ಸ./ 2009-10/146, ದಿನಾಂಕ 28.07.2009 


[. 


ಸಾವನೆ: 

ಮೇಲೆ ಓದಲಾದ ಕ್ರಮ ಸಂಖ್ಯೆ: (1)ರ ಸರ್ಕಾರದ ಆದೇಶದಲ್ಲಿ ಕಿತ್ತೂರು ಪಾರಂಪರಿಕ ಪ್ರದೇಶದ ಅಭಿವೃದ್ಧಿ ಮತ್ತು 
ಸಂರಕ್ಷಣೆಗಾಗಿ ತಜ್ಞರ ಸಮಿತಿಯನ್ನು ದಿನಾಂಕ 9-12-2005ರಿಂದ ಒಂದು ವರ್ಷದ ಅವಧಿಗೆ ರಚಿಸಲಾಗಿತ್ತು. ಸದರಿ 
ಸಮಿತಿಯನ್ನು ಮೇಲೆ ಓದಲಾದ (2)ರ ಸರ್ಕಾರಿ ಆದೇಶದಲ್ಲಿ ದಿನಾಂಕ 09.12.2006 ರಿಂದ ಎರಡು ವರ್ಷಗಳ ಅವಧಿಗೆ 
ಮುಂದುವರೆಸಿ ಆದೇಶಿಸಿದೆ. ಮೇಲೆ ಓದಲಾದ (3)ರ ಪತ್ರದಲ್ಲಿ ಆಯುಕ್ತರು, ಪ್ರಾಚ್ಯವಸ್ತು, ಸಂಗ್ರಹಾಲಯಗಳು ಮತ್ತು 
ಪರಂಪರೆ ಇಲಾಖೆ ಇವರು 14 ಸದಸ್ಯರ ಪಟ್ಟಿಯನ್ನು ಅವರ ವಿಳಾಸ ಸಗಳೊಂದಿಗೆ ಸಲ್ಲಿಸಿ, “ಸದರಿ ಸಮಿತಿಯನ್ನು ಎರಡು 
ವರ್ಷದ ಅವಧಿಯವರೆಗೆ ಪುನರ್‌ರಚಿಸಿ ನೀವ ಕೋರಿರುತ್ತಾರೆ. ಪ್ರಸ್ತಾವನೆಯನ್ನು ಪರಿಶೀಲಿಸಿದ ಎ 
ಮುಂದಿನಂತೆ ಆದೇಶಿಸಿರುತ್ತದೆ. 


ಸರ್ಕಾರಿ ಆದೇಶ ಸಂಖ್ಯೆ: ಕಸಂವಾಪ್ರ 20 ಕೆಎಂಯು 2009, ಬೆ೦ಗಳೂರು, ದಿನಾಂಕ: 7ನೇ ಸೆಪ್ಟೆಂಬರ್‌ 2009 
ಕಿತ್ತೂರು ಪಾರಂಪರಿಕ ಪ್ರದೇಶದ ಅಭಿವೃದ್ಧಿ ಮತ್ತು ಸಂರಕ್ಷಣೆಗಾಗಿ ಸರ್ಕಾರದ ಆದೇಶ ಸಂಖ್ಯೆ: ಸಂಕಇ 133 
ಕೆಎಂಯು 2004 ದಿನಾಂಕ 9-12-2005ರಲ್ಲಿ ರಚಿಸಿ ತದ ನಂತರ ಸರ್ಕಾರಿ ಆದೇಶ ಸಂಖ್ಯೆ; ಕಸಂವಾಪ್ರ 146 ಕೆಎಂಯು 


೩೦೦೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್‌ ೨೨, ೨೦೦೯ ಭಾಗ - ೧ 





2007, ದಿನಾ೦ಕ 06.02.2008 ರನ್ವಯ ಎರಡು ವರ್ಷಗಳ ಅವಧಿಗೆ ವಿಸ್ತರಿಸಿರುವುದನ್ನು ಪುನರ್‌ರಚಿಸಿ ಅನುಬಂಧ - 1 
ರಲ್ಲಿರುವ ಸದಸ್ಯರುಗಳನ್ನೊಳಗೊಂಡ ಸಮಿತಿಯನ್ನು ದಿನಾಂಕ 09.12.2008 ರಿಂದ ಜಾರಿಗೆ ಬರುವಂತೆ ಎರಡು ವರ್ಷಗಳ 
ಅವಧಿಗೆ ಮುಂದುವರೆಸಿ ಆದೇಶಿಸಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಎಂ.ಕೆ. ಭರ್ಮರಾಜಪ್ಪ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಕನ್ನಡ ಮತ್ತು ಸಂಸ್ಕೃತಿ, ವಾರ್ತಾ ಮತ್ತು ಪ್ರವಾಸೋದ್ಯಮ ಇಲಾಖೆ (ಆಡಳಿತ ಕನ್ನಡ) 
ಅನುಬಂಧ-!। 
(ಸರ್ಕಾರದ ಆದೇಶ ಸಂಖ್ಯೆ ಕಸಂವಾಪ್ರ 20 ಕೆಎಂಯು 2009 ದಿನಾಂಕ: 07.09.2009) 
ಕಿತ್ತೂರುಪ್ರದೇಶ ಪ್ರಾರಂಪರಿಕ ಸಮಿತಿ ಸದಸ್ಯರ ವಿವರ 






























































ಕ್ರಸಂ ಅಧಿಕಾರಿ/ಅಧಿಕಾರೇತರ ಹೆಸರು 

1. ಜಿಲ್ಲಾಧಿಕಾರಿಯವರು ಅಧ್ಯಕ್ಷರು 
ಬೆಳಗಾವಿ ಜಿಲ್ಲೆ, ಬೆಳಗಾವಿ 

2; ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು, ಸದಸ್ಯರು 
ಜಿಲ್ಲಾ ಪಂಚಾಯತ್‌, ಬೆಳಗಾವಿ 

3. ಜಿಲ್ಲಾ ಪೊಲೀಸ್‌ ವರಿಷ್ಠಾಧಿಕಾರಿಗಳು, ಸದಸ್ಯರು 
ಬೆಳಗಾವಿ 

4. ಅಧ್ಯಕ್ಷರು ಸದಸ್ಯರು 
ಗ್ರಾಮ ಪಂಚಾಯತ್‌, ಕಿತ್ತೂರು 

ಸ ಅಧೀಕ್ಷಕ ಪರಾತತ್ವ ಸರ್ವೇಕ್ಷಣಾ, ಸದಸ್ಯರು 
ಧಾರವಾಡ ವೃತ್ತ, ಧಾರವಾಡ 

6. ಪ್ರಾಚ್ಯವಸ್ತು ಸಂಗ್ರಹಾಲಯ ಮತ್ತು ಪರಂಪರೆ ಇಲಾಖೆಯ ಸದಸ್ಯರು 
ಆಯುಕ್ತರು/ ಪ್ರತಿ ನಿಧಿ, ಬೆ೦ಗಳೂರು 

7. ಡಾ: ಶ್ರೀನಿವಾಸ ಪಾಡಿಗಾರ, ಸದಸ್ಯರು 
ಇತಿಹಾಸ ತಜ್ಞರು. 
ಭಾರತ ಪ್ರಾಚೀನ ಇತಿಹಾಸ ಕರ್ನಾಟಕ ವಿಶ್ವವಿದ್ಯಾಲಯ, ಧಾರವಾಡ 

8. ಶ್ರೀಮತಿ ಡಾ. ಸ್ಮಿತಾ ಸುರೇಬಾನಕರ್‌, ಸದಸ್ಯರು 
ಇತಿಹಾಸತಜ್ಞರು 
ಇತಿಹಾಸ ವಿಭಾಗ, ರಾಣಿ ಪಾರ್ವತಿ ದೇವಿ ಕಾಲೇಜು, ಬೆಳಗಾವಿ 

9. ಜಂಟಿ ನಿರ್ದೇಶಕರು, ಸದಸ್ಯರು 
ಪರಿಸರ ತಜ್ಞರು, ಪರಿಸರ ಇಲಾಖೆ, ಕರ್ನಾಟಕ ಸರ್ಕಾರ ಬೆಳಗಾವಿ 

10. ಮುಖ್ಯಸ್ಥರು, ಸದಸ್ಯರು 
ವಾಸ್ತುಶಿಲ್ಪ ವಿಭಾಗ, ಬಿ.ವಿ.ಬಿ. ಇಂಜಿನಿಯರಿಂಗ್‌ ಕಾಲೇಜು, ಹುಬ್ಬಳ್ಳಿ 

Il. ಉಪ ನಿರ್ದೇಶಕರು, ಸದಸ್ಯರು 
ನಗರ ವಿನ್ಯಾಸ ತಜ್ಞರು, ನಗರ ವಿನ್ಯಾಸ, ನಗರಾಭಿವೃದ್ಧಿ ಪ್ರಾಧಿಕಾರ, ಬೆಳಗಾವಿ 

12. ಉಪ ನಿರ್ದೇಶಕರು, ಸದೆಸ್ಕರು 
ಪ್ರಾಚ್ಯವಸ್ತು ಮತ್ತು ಸಂಗ್ರಹಾಲಯಗಳ ಇಲಾಖೆ, 
ಪ್ರವಾಸೋದ್ಯಮ ಕಟ್ಟಡ, ಧಾರವಾಡ 

13. ಪ್ರೊ. ಅನಿಲ ಪ್ರಕಾಶ, ಸದಸ್ಯರು 
ಚಿತ್ರಕಲಾವಿದರು, ಪ್ರಾಚಾರ್ಯರು, ಬೆನನ್‌ ಸ್ಮಿತ್‌ ಚಿತ್ರಕಲಾ ಶಾಲೆ, ಬೆಳಗಾವಿ 

14. ಉಪ ವಿಭಾಗಾಧಿಕಾರಿ, ಸದಸ್ಯ 
ಬೈಲಹೊಂಗಲ ಕಾರ್ಯದರ್ಶಿ 

ಎಂ.ಕೆ. ಭರ್ಮರಾಜಪ್ಪ 
ಪಿ.ಆರ್‌. 2144 ಸರ್ಕಾರದ ಅಧೀನ ಕಾರ್ಯದರ್ಶಿ, 


ಕನ್ನಡ ಮತ್ತು ಸಂಸ್ಕೃತಿ, ವಾರ್ತಾ ಮತ್ತು ಪ್ರವಾಸೋದ್ಯಮ ಇಲಾಖೆ (ಆಡಳಿತ ಕನ್ನಡ) 


ಭಾಗ - ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್‌ ೨೨, ೨೦೦೯ ೩೦೦೭ 


ವಿಷಯ: ಬಿಜಾಪುರ ಜಿಲ್ಲೆಯ ಆಲಮಟ್ಟಿಯಲ್ಲಿ ಹರ್ಡೇಕರ್‌ ಮಂಜಪ್ಪನವರ ಸ್ಮಾರಕ ನಿರ್ಮಾಣಕ್ಕಾಗಿ ಅನುದಾನ 
ನೀಡುವ ಬಗ್ಗೆ. 
ಓದಲಾಗಿದೆ: ನಿರ್ದೇಶಕರು, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, ಬೆಂಗಳೂರು, ಇವರ ಪತ್ರ ಸಂ:ಕಸನಿ 13 ಸ್ಮಾರಕ 
2009-10, ದಿ:30.07.2009. 





ಪ್ರಸ್ತಾವನೆ: 

ಮೇಲೆ ಓದಲಾದ ದಿನಾಂಕ: 3.07.2009ರ ಪತ್ರದಲ್ಲಿ ನಿರ್ದೇಶಕರು, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, ರವರು 
ಬಿಜಾಪುರ ಜಿಲ್ಲೆಯ ಆಲಮಟ್ಟಿಯಲ್ಲಿ ಹರ್ಡೇಕರ್‌ ಮಂಜಪ್ಪನವರ ಸ್ಮಾರಕ ನಿರ್ಮಿಸಲು ರೂ.100.00 ಲಕ್ಷಗಳನ್ನು 
2009-10ನೇ ಸಾಲಿನ ಆಯವ್ಯಯ ಭಾಷಣದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಕಲ್ಪಿಸುವುದಾಗಿ ಘೋಷಿಸಿದ್ದು, ಜಿಲ್ಲಾಧಿಕಾರಿಗಳು, 
ಬಿಜಾಪುರ ಜಿಲ್ಲೆ, ಇವರು ರೂ.100.00 ಲಕ್ಷಗಳಿಗೆ ಅಂದಾಜು ವೆಚ್ಚ ಪಟ್ಟಿ ಹಾಗೂ ನೀಲಿ ನಕ್ಷೆಯನ್ನು ಕಳುಹಿಸಿ ಕೊಟ್ಟರುತ್ತಾರೆ 
ಎಂದು ವರದಿ ಮಾಡಿ, ಈ ಯೋಜನೆಗೆ ಪ್ರಸಕ್ತ ಸಾಲಿನಲ್ಲಿ ರೂ.100 ಲಕ್ಷಗಳನ್ನು ಲೆಕ್ಕ ಶೀರ್ಷಿಕೆ 2205-00-800-0-10-059 
(ಯೋಜನೆ) ಕ್ರಿಯಾ ಯೋಜನೆ ಸಂಖ್ಯೆ36 ಸ್ವಾತಂತ್ರ್ಯ ಹೋರಾಟಗಾರರ ಸ್ಮಾರಕ ಅಭಿವೃದ್ಧಿ ಅಡಿ ಭರಿಸಬಹುದೆಂದು 
ತಿಳಿಸುತ್ತಾ ಸದರಿ ಮೊತ್ತವನ್ನು ಜಿಲ್ಲಾಧಿಕಾರಿಗಳು, ಬಿಜಾಪುರ ಜಿಲ್ಲೆ ಇವರಿಗೆ ಬಿಡುಗಡೆ ಮಾಡಿ ಆದೇಶ ಹೊರಡಿಸಲು 
ಕೋರಿರುತ್ತಾರೆ. 

ಇದನ್ನು ಪರಿಶೀಲಿಸಿದ ಸರ್ಕಾರವು ಮುಂದಿನಂತೆ ಆದೇಶಿಸಿರುತ್ತದೆ. 

ಸರ್ಕಾರದ ಆದೆಶ ಸಂಖ್ಯೆ: ಕಸಂವಾಪ್ರ 35 ಸ್ಥಾಪ್ರನಿ 2009, ಬೆಂಗಳೂರು, ದಿನಾಂಕ: 14ನೇ ಸೆಪ್ಟೆಂಬರ್‌ 2009 

ಬಿಜಾಪುರ ಜಿಲ್ಲೆಯ ಆಲಮಟ್ಟಿಯಲ್ಲಿ ಹರ್ಡೇಕರ್‌ ಮಂಜಪ್ಪನವರ ಸ್ಮಾರಕ ನಿರ್ಮಿಸಲು ರೂ.100.00 ಲಕ್ಷಗಳು 
(ರೂಪಾಯಿ ಒಂದು ನೂರು ಲಕ್ಷಗಳು ಮಾತ್ರ)ಗಳನ್ನು ಜಿಲ್ಲಾಧಿಕಾರಿಗಳು, ಬಿಜಾಪುರ ಜಿಲ್ಲೆ, ಬಿಜಾಪುರ, ಇವರಿಗೆ ಕೆಳಕಂಡ 
ಷರತ್ತುಗಳಿಗೆ ಒಳಪಡಿಸಿ ಬಿಡುಗಡೆ ಮಾಡಿ ಆದೇಶಿಸಿದೆ. 

1. ಈ ಅನುದಾನವನ್ನು ಯಾವ ಉದ್ದೇಶಕ್ಕಾಗಿ ಬಿಡುಗಡೆ ಮಾಡಲಾಗಿದೆಯೋ ಅದೇ ಉದ್ದೇಶಕ್ಕೆ ಬಳಕೆಯಾಗುವಂತೆ 
ಇಲಾಖೆಯು ನೋಡಿಕೊಳ್ಳತಕ್ಕದ್ದು ಹಾಗೂ ಈ ಯೋಜನೆಯನ್ನು ಇಲಾಖೆಯು ನಿಗದಿತ ಅವಧಿಯೊಳಗೆ 
ಮುಕ್ತಾಯಗೊಳಿಸಲು ಕ್ರಮ ವಹಿಸತಕ್ಕದ್ದು. 

2. ಈ ಮೊತ್ತವು ಸದರಿ ಯೋಜನೆಗೆ ಒಂದು ಸಮಯದ ಅನುದಾನವಾಗಿರುತ್ತದೆ. 

3. ಈ ಸ್ಮಾರಕದ ಕಾಮಗಾರಿಯನ್ನು ಜಿಲ್ಲಾಧಿಕಾರಿಗಳು, ಬಿಜಾಪುರ ಜಿಲ್ಲೆ, ಬಿಜಾಪುರ ಇವರ ಉಸ್ತುವಾರಿಯಲ್ಲಿ 
ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆಯಲ್ಲಿ ಪಾರದರ್ಶಕತೆ ಕಾಯ್ದೆ 1999 ಹಾಗೂ ಅದರ ನಿಯಮಗಳ 2000ರ 
ಅಡಿ ಟೆಂಡರ್‌ ಪ್ರಕ್ರಿಯೆ ಪೂರೈಸಿ ತೆಗೆದುಕೊಳ್ಳಬೇಕೆಂದು ನಿರ್ವಹಣೆ ಆದೇಶಿಸಿದೆ. 

4. ಈ ಸ್ಮಾರಕ ನಿರ್ಮಾಣದ ನ೦ತರ - ಸ್ಮಾರಕ ನಿರ್ವಹಣೆಯನ್ನು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಮಾಡತಕ್ಕದ್ದು. 

ಈ ಮೊತ್ತವನ್ನು 2009-10ನೇ ಸಾಲಿನ ಲೆಕ್ಕ ಶೀರ್ಷಿಕೆ 2205-00-800-0-10-059 (ಸ್ವಾತಂತ್ರ್ಯ ಹೋರಾಟಗಾರರ 
ಸ್ಮಾರಕ ಅಭಿವೃದ್ಧಿ) (ಯೋಜನೆ) ಅಡಿಯಲ್ಲಿ ಒದಗಿಸಲಾಗಿರುವ ಅನುದಾನದಲ್ಲಿ ಭರಿಸತಕ್ಕದ್ದು. 

ಈ ಆದೇಶವನ್ನು ಆರ್ಥಿಕ ಇಲಾಖೆಯು ಟಿಪ್ಪಣಿ ಸಂಖ್ಯೆ: ಆಇ 844 ವೆಚ್ಚ-7/2009, ದಿನಾಂಕ: 07.09.2009 
ಹಾಗೂ ಯೋಜನಾ ಇಲಾಖೆಯ ಟಿಪ್ಪಣಿ ಸಂಖ್ಯೆ ಯೋಇ 76 ಜಶ 2009, ದಿನಾಂಕ: 26.08.09ರಲ್ಲಿ ಸಹಮತಿಯನ್ನು 
ಪಡೆದು ಹೊರಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಎಂ.ಕೆ. ಭರ್ಮರಾಜಪ್ಪ 
ಪಿ.ಆರ್‌. 2182 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಕನ್ನಡ ಮತ್ತು ಸಂಸ್ಕೃತಿ, ವಾರ್ತಾ ಮತ್ತು ಪ್ರವಾಸೋದ್ಯಮ ಇಲಾಖೆ (ಆಡಳಿತ ಕನ್ನಡ) 
ವಾಣಿಜ್ಯ ಮತ್ತು ಕೈಗಾರಿಕೆ ಸಚಿವಾಲಯ 
ವಿಷಯ: ಶ್ರೀ ಹೆಚ್‌.ಎಸ್‌. ಪ್ರಕಾಶ್‌, ಜಂಟಿ ನಿರ್ದೇಶಕರು, ಇವರ ವಿರುದ್ಧ ಶಿಸ್ತು ಕ್ರಮ ಕೈಗೊಳ್ಳಲು 
ವಿಚಾರಣಾಧಿಕಾರಿಗಳನ್ನು ನೇಮಿಸುವ ಬಗ್ಗೆ. 
ಓದಲಾಗಿದೆ: 1. ಕೈಗಾರಿಕಾಭಿವೃದ್ಧಿ ಆಯುಕ್ತರ ಪತ್ರದ ಸಂಖ್ಯೆ ಆಡಳಿತ/ಸಿಬ್ಬಂಧಿ/ ಇ2/ 138/ 2007-08, ದಿನಾಂಕ: 
11.03.2008. 
. ಸರ್ಕಾರದ ಆದೇಶ ಸಂಖ್ಯೆ: ವಾಕೈೆ 51 ಕೈಸೇವಿ 2008, ಬೆ೦ಗಳೂರು, ದಿ: 09.04.2008. 
. ಸರ್ಕಾರದ ಆದೇಶ ಸಂಖ್ಯೆ: ವಾಕೈೆ 44 ಕೈಸೇವಿ 2009, ಬೆಂಗಳೂರು, ದಿ: 07.03.2009. 
. ಕಾರಣ ಕೇಳುವ ನೋಟೀಸ್‌ ದಿ: 29.04.2009. 
. ಕಾರಣ ಕೇಳುವ ನೋಟೀಸಿಗೆ ಹೇಳಿಕೆ ದಿ: 16.05.2009. 


Nn ತು YW NW 


೩೦೦೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್‌ ೨೨, ೨೦೦೯ ಭಾಗ - ೧ 





ಪ್ರಸ್ತಾವನೆ: 

ಮೇಲೆ ಓದಲಾದ (1) ರ ಪತ್ರದಲ್ಲಿ ಕೈಗಾರಿಕಾಭಿವೃದ್ಧಿ ಆಯುಕ್ತರು, ಶ್ರೀ ಹೆಚ್‌.ಎಸ್‌. ಪ್ರಕಾಶ್‌, ಹಿಂದಿನ ಜಂಟ 
ನಿರ್ದೇಶಕರು, ಜಿಲ್ಲಾ ಕೈಗಾರಿಕಾ ಕೇಂದ್ರ, ಬೀದರ್‌, ಪ್ರಸ್ತುತ ಜಂಟಿ ನಿರ್ದೇಶಕರು, ಜಿಲ್ಲಾ ಕೈಗಾರಿಕಾ ಕೇಂದ್ರ ಕೊಡಗು, ರವರು 
ದಿ: 06.03.2008 ರಂದು ಪ್ರಧಾನ ಕಾರ್ಯದರ್ಶಿ, ವಾಣಿಜ್ಯ ಮತ್ತು ಕೈಗಾರಿಕೆ ಇಲಾಖೆ, ಇವರ ಅಧ್ಯಕ್ಷತೆಯಲ್ಲಿ ಕರೆಯಲಾದ 
ಇಲಾಖೆಯಲ್ಲಿನ ಜಂಟಿ ನಿರ್ದೇಶಕರ ಸಭೆಗೆ ಪೂರ್ವಾನುಮತಿ ಇಲ್ಲದೇ ಗೈರು ಹಾಜರಾಗಿರುವುದು ಹಾಗೂ ಸದರಿ ಸಭೆಗೆ 
ಯಾವುದೇ ಅಧಿಕಾರಿಯನ್ನು ನೇಮಿಸದೇ ಇರುವುದರಿಂದ ಜಿಲ್ಲೆಯ ಅಭಿವೃದ್ಧಿ ಯೋಜನೆಗಳ ಪ್ರಗತಿಯನ್ನು ಸಮರ್ಪಕವಾಗಿ 
ಪರಿಶೀಲಿಸಲು ಸಾಧ್ಯವಾಗದೇ ಇರುವ ಕಾರಣ ಸಹಾಯಧನ ಬಿಡುಗಡೆಗಾಗಿ ಅರ್ಹವಿರುವ ಘಟಕಗಳನ್ನು ತಪಾಸಣೆಮಾಡಿ 
ಪ್ರಸ್ತಾವನೆಯನ್ನು ಸಲ್ಲಿಸುವಂತೆ ಸದರಿ ಅಧಿಕಾರಿಗೆ ಸೂಚಿಸಲಾಗಿದ್ದು ಹಾಗೂ ಸದರಿ ಅಧಿಕಾರಿಯವರು ನಿಗಧಿತ ಅವಧಿಯಲ್ಲಿ 
ಪ್ರಸ್ತಾವನೆಯನ್ನು ಸಲ್ಲಿಸದೇ ಇರುವ ಕಾರಣ ನಂತರ ಸಹಾಯಧನ ಮಂಜೂರಾತಿ ವಿವರಗಳನ್ನು ನೀಡುವಲ್ಲಿ ಕೆಲವೊಂದು 
ನ್ಯೂನತೆ ಕಂಡುಬಂದ ಹಿನ್ನೆಲೆಯಲ್ಲಿ ಸದರಿಯವರಿಗೆ ಕೈಗಾರಿಕಾ ಅಭಿವೃದ್ಧಿ ಆಯುಕ್ತರು ಹಾಗೂ ನಿರ್ದೇಶಕರು, ಕೈಗಾರಿಕೆ 


¢ 


el 


ಬಗ ಇ 
ಮತ್ತು ವಾಣಿಜ್ಯ ಇಲಾಖೆ ಇವರು ವಿವರಣೆ ನೀಡುವಂತೆ ಸೂಚಿಸಿದರು ಸಹ ವಿವರಣೆಯನ್ನು ನೀಡದೇ ಇರುವ ಬಗ್ಗೆ ಹಾಗೂ 
ಜಿಲ್ಲೆಯಲ್ಲಿ ಅನುಷ್ಠಾನಗೊಳಿಸಬೇಕಾದ ಅಭಿವೃದ್ಧಿ ಕಾರ್ಯಕ್ರಮಗಳ ಪ್ರಗತಿಯಲ್ಲಿಯೂ ಸಮರ್ಪಕವಾಗಿ ಕಾರ್ಯನಿರ್ವಹಿಸದೇ 
ಪಿ.ಎಮ್‌.ಆರ್‌.ವೈ. ಸುವರ್ಣ ಕಾಯಕ ಉದ್ಯೋಗ ಯೋಜನೆ ಕಛೇರಿಯ ಸಾಮಾನ್ಯ ಹಾಜರಾತಿಯಲ್ಲಿ ನ್ಯೂನತೆ 
ಕಂಡುಬಂದಿರುವುದರಿಂದ ಮತ್ತು ಸದರಿ ಅಧಿಕಾರಿಯು ವೈದ್ಯಕೀಯ ರಜೆಯನ್ನು ಸಲ್ಲಿಸಿದ್ದು ರಜೆಯ ಮೇಲೆ ತೆರಳುವ 
ಮೊದಲು ಕೇಂದ್ರ ಕಛೇರಿಗೆ ತಿಳಿಸದೇ ಹಾಗೂ ರಜೆಯ ಅವಧಿಯಲ್ಲಿ ಕಾರ್ಯನಿರ್ವಹಿಸಲು ಪ್ರಭಾರ ವ್ಯವಸ್ಥೆಯನ್ನು ಮಾಡದೇ 
ರಜೆಯ ಮೇಲೆ ತೆರಳುವ ಬಗ್ಗೆ ಸ್ಪಷ್ಠೀಕರಣವನ್ನು ಕೋರಿದರೂ ಉತ್ತರಿಸದೇ ಇದ್ದು, ಮು೦ತಾದ ಆರೋಪಗಳ ಬಗ್ಗೆ ವಿಚಾರಣೆ 
ನಡೆಸಲು ಅನುವಾಗುವಂತೆ ಅಮಾನತ್ತಿನಲ್ಲಿಡಲು ಸರ್ಕಾರಕ್ಕೆ ಪ್ರಸ್ತಾವನೆಯನ್ನು ಸಲ್ಲಿಸಿದ್ದಾರೆ. 

ಮೇಲೆ ಓದಲಾದ (2) ರ ಆದೇಶದಲ್ಲಿ ಶ್ರೀ ಹೆಚ್‌.ಎಸ್‌. ಪ್ರಕಾಶ್‌ ಹಿಂದಿನ ಜಂಟಿ ನಿರ್ದೇಶಕರು, ಜಿಲ್ಲಾ ಕೈಗಾರಿಕಾ 
ಕೇಂದ್ರ, ಬೀದರ್‌, ರವರು ಇಲಾಖಾ ಜಂಟಿ ನಿರ್ದೇಶಕರ ಸಭೆಗೆ ಪೂರ್ವಾನುಮತಿ ಇಲ್ಲದೇ ಗೈರು ಹಾಜರಾಗಿರುವುದು 
ಸಹಾಯಧನ ಬಿಡುಗಡೆಯಲ್ಲಿ ನ್ಯೂನತೆ ಜಿಲ್ಲೆಯ ಅಭಿವೃದ್ಧಿ ಕಾರ್ಯಕ್ರಮಗಳ ಪ್ರಗತಿಯಲ್ಲಿ ಕುಂಠಿತ ಹಾಗೂ ಕೆಲಸ 
ಕಾರ್ಯಗಳ ನಿರ್ವಹಣೆಯಲ್ಲಿ ಅಸಡ್ಡೆ, ನಿರಾಸಕ್ತಿ ಹಾಗೂ ಬೇಜವಾಬ್ದಾರಿತನ ತೋರಿರುವುದು ಕಂಡುಬಂದಿದ್ದು ಇವರ 
ಕಾರ್ಯನಿರ್ವಹಣೆಯು ತೃಪ್ತಿಕರವಾಗಿಲ್ಲದೇ ಇರುವ ಕಾರಣ ಮುಂತಾದ ಆರೋಪಗಳ ಬಗ್ಗೆ ಇವರ ಎರುದ್ಧ ಇಲಾಖಾ 
ವಿಚಾರಣೆ ಕಾಯ್ದಿರಿಸಿ ಕರ್ನಾಟಕ ನಾಗರೀಕ ಸೇವಾ (ವರ್ಗೀಕರಣ, ನಿಯಂತ್ರಣ ಮತ್ತು ಮೇಲ್ಮನವಿ) ನಿಯಮಗಳು 1957ರ 
ನಿಯಮ 10 (1ರ ಅನ್ವಯ ತಕ್ಷಣದಿಂದ ಜಾರಿಗೆ ಬರುವಂತೆ ಮತ್ತು ಮುಂದಿನ ಆದೇಶದವರೆಗೆ ಸೇವೆಯಿಂದ 
ಅಮಾನತ್ತುಗೊಳಿಸಲಾಗಿತ್ತು. 

ಮೇಲೆ ಓದಲಾದ (3) ರ ಸರ್ಕಾರದ ಆದೇಶದಲ್ಲಿ ಶ್ರೀ ಹೆಚ್‌.ಎಸ್‌. ಪ್ರಕಾಶ್‌, ಹಿ೦ದಿನ ಜ೦ಟಿ ನಿರ್ದೇಶಕರು, ಜಿಲ್ಲಾ 
ಕೈಗಾರಿಕಾ ಕೇಂದ್ರ ಬೀದರ್‌, ಇವರ ಮೇಲಿನ ಆರೋಪಗಳ ಬಗ್ಗೆ ಇಲಾಖಾ ವಿಚಾರಣೆ/ ಶಿಸ್ತು ಕ್ರಮಗಳನ್ನು ಕಾಯ್ದಿರಿಸಿ 
ಕರ್ನಾಟಕ ನಾಗರೀಕ ಸೇವಾ (ವರ್ಗೀಕರಣ, ನಿಯಂತ್ರಣ ಮತ್ತು ಮೇಲ್ಮನವಿ) ನಿಯಮಾವಳಿಗಳು 1957 ರ ನಿಯಮ 10 (5) 
(ಸಿ) ರ ಅನ್ವಯ ಇವರ ಅಮಾನತ್ತನ್ನು ತಕ್ಷಣದಿ೦ದ ಜಾರಿಗೆ ಬರುವಂತೆ ತೆರವುಗೊಳಿಸಿ ಸೇವೆಗೆ ಪುನರ್‌ ಸ್ಥಾಪಿಸಲಾಗಿತ್ತು. 

ಮೇಲೆ ಓದಲಾದ (4) ರ ನೋಟೀಸಿನಲ್ಲಿ ಶ್ರೀ ಹೆಚ್‌.ಎಸ್‌. ಪ್ರಕಾಶ್‌, ಕೈಗಾರಿಕೆ ಮತ್ತು ವಾಣಿಜ್ಯ ಇಲಾಖೆ, ಇವರು 
ಎಸಗಿರುವ ಆರೋಪಗಳ ಬಗ್ಗೆ ಕರ್ನಾಟಕ ನಾಗರೀಕ ಸೇವಾ (ವರ್ಗೀಕರಣ, ನಿಯಂತ್ರಣ ಮತ್ತು ಮೇಲ್ಮನವಿ) ನಿಯಮಗಳು 
1957ರ ನಿಯಮ 11ರಡಿ ಇಲಾಖಾ ವಿಚಾರಣೆ ನಡೆಸಲು ಉದ್ದೇಶಿಸಿ ಕಾರಣ ಕೇಳುವ ನೋಟೀಸಿನೊಂದಿಗೆ 
ದೋಷಾರೋಪಣಾ ಪಟ್ಟ ಇನ್ನಿತರೆ ಅನುಬಂಧಗಳನ್ನು ದಿ: 29.04.2009 ರಂದು ಜಾರಿಗೊಳಿಸಲಾಗಿತ್ತು. 

ಮೇಲೆ ಓದಲಾದ (5) ರ ಪತ್ರದಲ್ಲಿ ಕಾರಣ ಕೇಳುವ ನೋಟೀಸಿಗೆ ಶ್ರೀ ಹೆಚ್‌.ಎಸ್‌. ಪ್ರಕಾಶ್‌, ಜಂಟಿ ನಿರ್ದೇಶಕರು, 
ಕೈಗಾರಿಕೆ ಮತ್ತು ವಾಣಿಜ್ಯ ಇಲಾಖೆ, ಇವರು ಲಿಖಿತ ರಕ್ಷಣಾ ಹೇಳಿಕೆಯನ್ನು ಸಲ್ಲಿಸಿ ತನ್ನ ಮೇಲೆ ಹೊರಡಿಸಿರುವ 
ಆರೋಪಗಳಿ೦ದ ಮುಕ್ತರನ್ನಾಗಿ ಮಾಡಿ ವಿಚಾರಣೆಯನ್ನು ಕೈಬಿಡಲು ಕೋರಿದ್ದಾರೆ. ಸರ್ಕಾರವು ವಿಚಾರಣೆಯನ್ನು ನಡೆಸಲು 
ತೀರ್ಮಾನಿಸಿ ಈ ಕೆಳಕಂಡಂತೆ ಆದೇಶಿಸಿದೆ. 

ಸರ್ಕಾರದ ಆದೇಶ ಸಂಖ್ಯೆ: ವಾಕೈ 51 ಕೈಸೇವಿ 2008, ಬೆ೦ಗಳೂರು, ದಿನಾಂಕ: 11ನೇ ಸೆಪ್ಟೆಂಬರ್‌ 2009 

ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅ೦ಶಗಳನ್ನು ಪರಿಶೀಲಿಸಿದ ನ೦ತರ ಶ್ರೀ ಹೆಚ್‌.ಎಸ್‌. ಪ್ರಕಾಶ್‌, ಜ೦ಟಿ ನಿರ್ದೇಶಕರು, 
ಕೈಗಾರಿಕೆ ಮತ್ತು ವಾಣಿಜ್ಯ ಇಲಾಖೆ, ಇವರು ಜಿಲ್ಲಾ ಕೈಗಾರಿಕಾ ಕೇಂದ್ರ, ಬೀದರ್‌, ಇಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದ ಅವಧಿಯಲ್ಲಿ 
ಜಂಟಿ ನಿರ್ದೇಶಕರ ಸಭೆಗೆ ಪೂರ್ವಾನುಮತಿ ಇಲ್ಲದೇ ಗೈರು ಹಾಜರಾಗಿರುವುದು ಜಿಲ್ಲೆಯ ಅಭಿವೃದ್ಧಿ ಯೋಜನೆಗಳ 
ಪ್ರಗತಿಯನ್ನು ಸಮರ್ಪಕವಾಗಿ ಪರಿಶೀಲಿಸದೇ ಇರುವುದು, ಸಹಾಯಧನ ಬಿಡುಗಡೆಗಾಗಿ ಅರ್ಹವಿರುವ ಘಟಕಗಳನ್ನು 
ತಪಾಸಣೆ ಮಾಡದೇ ಇರುವುದು, ಸಹಾಯಧನ ಮಂಜೂರಾತಿಯಲ್ಲಿ ನ್ಯೂನ್ಯತೆ ಕಂಡುಬರುವುದು, ಪಿ.ಎಮ್‌.ಆರ್‌.ವೈ. 


ಭಾಗ - ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್‌ ೨೨, ೨೦೦೯ ೩೦೦೯ 





ಸುವರ್ಣ ಕಾಯಕ ಉದ್ಯೋಗ ಯೋಜನೆಯಲ್ಲಿ ನ್ಯೂನ್ಯತೆ ಕಂಡುಬಂದಿರುವುದು, ಕಾರ್ಯಕ್ರಮಗಳನ್ನು ನಿರ್ವಹಿಸುವಲ್ಲಿ, 
ಅನುಷ್ಠಾನಗೊಳಿಸುವಲ್ಲಿ ನಿಯಮಾವಳಿಗಳನ್ನು ಪಾಲಿಸದೇ ಕರ್ತವ್ಯ ಲೋಪ, ಎಸಗಿರುವುದರಿಂದ ಕೆ.ಸಿ.ಎಸ್‌. (ಸಿ.ಸಿ.ಎ) 
ನಿಯಮಾವಳಿ 1957ರ ನಿಯಮ 11ರಡಿಯಲ್ಲಿ ಇಲಾಖಾ ವಿಚಾರಣೆ ನಡೆಸಲು ಶ್ರೀ ಬಿ.ಎಲ್‌. ಶ್ರೀಕಂಠಯ್ಯ, ನಿವೃತ್ತ ಜಿಲ್ಲಾ 
ನ್ಯಾಯಾಧೀಶರು, ನಂ. 239/, ನಾಗಶ್ರೀ ಮುಖ್ಯರಸ್ತೆ. ಚಾಮರಾಜಪೇಟೆ, ಬೆಂಗಳೂರು ಇವರನ್ನು ವಿಚಾರಣಾಧಿಕಾರಿಯಾಗಿ 
ಹಾಗೂ ಶಿಸ್ತು ಪ್ರಾಧಿಕಾರದ ಪರವಾಗಿ ಪ್ರಕರಣವನ್ನು ವಿಚಾರಣಾಧಿಕಾರಿಗಳ ಮುಂದೆ ಮಂಡಿಸಲು ಶ್ರೀ ಬಿ. ಮಹೇಶ್‌, ಉಪ 
ನಿರ್ದೇಶಕರು, (ಆಡಳಿತ) ಕೇಂದ್ರ ಕಛೇರಿ, ಬೆಂಗಳೂರು, ಇವರನ್ನು ಅಥವಾ ಇವರ ಸ್ಥಾನದಲ್ಲಿ ವರ್ಗಾವಣೆಗೊಂಡು ಕರ್ತವ್ಯ 
ನಿರ್ವಹಿಸುವ ಅಧಿಕಾರಿಯವರನ್ನು ಮಂಡನಾಧಿಕಾರಿಯನ್ನಾಗಿ ನೇಮಕ ಮಾಡಿದೆ. 
ವಿಚಾರಣಾಧಿಕಾರಿಗಳು, ವಿಚಾರಣೆಯನ್ನು ಕೈಗಾರಿಕಾಭಿವೃದ್ಧಿ ಆಯುಕ್ತರ ಕಛೇರಿಯಲ್ಲಿ ಅಥವಾ ಅವರು ಗುರುತಿಸಿ 
ನಿಗಧಿಪಡಿಸಿರುವ ಸ್ಥಳದಲ್ಲಿ ನಡೆಸತಕ್ಕದ್ದು. ಈ ಉದ್ದೇಶಕ್ಕಾಗಿ ಲಭ್ಯವಿರುವ ಶೀಘ್ರಲಿಪಿಗಾರರು/ಬೆರಳಚ್ಚುಗಾರರ ಸಹಾಯವನ್ನು 
ಮತ್ತು ಲೇಖನ ಸಾಮಗ್ರಿಗಳನ್ನು ಒದಗಿಸಲು ಕೈಗಾರಿಕೆ ಮತ್ತು ವಾಣಿಜ್ಯ ಇಲಾಖೆಯವರಿಗೆ ಸೂಚಿಸಲಾಗಿದೆ. 
ವಿಚಾರಣಾ ವರದಿಯನ್ನು ಸರ್ಕಾರಕ್ಕೆ ಸಲ್ಲಿಸಿದ ನಂತರ ಈ ಸಂಬಂಧ ವಿಚಾರಣಾಧಿಕಾರಿಗಳಿಗೆ ನಿಗಧಿತ ಸಂಚಿತ 
ಸಂಭಾವನೆಯಾದ ರೂ. 8,000/- (ರೂಪಾಯಿ ಎಂಟು ಸಾವಿರ ರೂಪಾಯಿಗಳು ಮಾತ್ರ) ಗಳು ಹಾಗೂ ವಾಹನ ಭತ್ಯೆ ರೂ. 
1,500/- (ರೂಪಾಯಿ ಒಂದು ಸಾವಿರದ ಐದು ನೂರು ರೂಪಾಯಿಗಳು ಮಾತ್ರ)ಗಳನ್ನು ಸಂಬಂಧಿಸಿದ ಕಛೇರಿಯ ಲೆಕ್ಕ 
ಶೀರ್ಷಿಕೆಯಿಂದ ಕೈಗಾರಿಕಾಭಿವೃದ್ಧಿ ಆಯುಕ್ತರೇ ಪಾವತಿ ಮಾಡುವುದು. ವಿಚಾರಣಾಧಿಕಾರಿಗಳು 3 ತಿಂಗಳೊಳಗಾಗಿ 
ವಿಚಾರಣೆಯನ್ನು ಪೂರೈಸಿ ವಿಚಾರಣಾ ವರದಿಯನ್ನು ಸಲ್ಲಿಸುವಂತೆ ಆದೇಶಿಸಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಬಿ.ಸಿ. ಪ್ರಕಾಶ್‌ 
ಪಿ.ಆರ್‌. 2159 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ವಾಣಿಜ್ಯ ಮತ್ತು ಕೈಗಾರಿಕೆ ಇಲಾಖೆ, (ಸೇವೆಗಳು/ಸಮನ್ವಯ) 
ವಿಷಯ: ಶ್ರೀ ಎಸ್‌.ಆರ್‌.ನಿಡಗುಂದಿ, ಉಪನಿರ್ದೇಶಕರು (ಅಮಾನತ್ತು, ಗಣಿ ಮತ್ತು ಭೂವಿಜ್ಞಾನ ಇಲಾಖೆ, ಇವರ 
ಮೇಲಿನ ಆರೋಪಗಳ ಬಗ್ಗೆ ಇಲಾಖಾ ವಿಚಾರಣೆ ಬಾಕಿಯಿರಿಸಿ, ಅಮಾನತ್ತು ತೆರವುಗೊಳಿಸುವ ಕುರಿತು. 
ಓದಲಾಗಿದೆ: 1) ನಿರ್ದೇಶಕರು, ಗಣಿ ಮತ್ತು ಭೂವಿಜ್ಞಾನ ಇಲಾಖೆ, ಇವರ ಅ.ಸ.ಪತ್ರ ಸಂಖ್ಯೆಗಭೂಇ/ಆ.ಶಾ./ 
2008-09/3622, ದಿನಾ೦ಕ:07.01.2009. 
2) ದಿ:19-01-09 ರ ಸರ್ಕಾರಿ ಆದೇಶ ಸಂಖ್ಯೆಸಿಐ 04 ಎಂಜಿಎಸ್‌ 2009. 
3) ನಿರ್ದೇಶಕರು, ಗಣಿ ಮತ್ತು ಭೂವಿಜ್ಞಾನ ಇಲಾಖೆ, ಇವರ ಅ.ಸ.ಪತ್ರ ಸಂಖ್ಯೆಗಭೂಇ/ ಸಿಬ್ಬಂದಿ 
ಅ1/2009-10/2725, ದಿನಾ೦ಕ:29.08.2009. 


ನಿರ್ದೇಶಕರು, ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಇವರು ಮೇಲೆ (1ರಲ್ಲಿ ಓದಲಾದ ದಿ:07-01-09 ರ ಪತದಲ್ಲಿ 
ಸೇಡಂ ನ ಗಣಿ ಮತ್ತು ಭೂವಿಜ್ಞಾನ ಇಲಾಖೆಯ ಕಛೇರಿಯಲ್ಲಿ ಉಪನಿರ್ದೇಶಕರು, ಹುದ್ದೆಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದ 
ಶೀ ಎಸ್‌.ಆರ್‌.ನಿಡಗುಂದಿ, ಇವರು ಕರ್ತವ್ಯ ನಿರ್ಲಕ್ಷ್ಯತೆಯನ್ನು ತೋರಿಸಿ, ತಮ್ಮ ಅಧಿಕಾರ 
ದುರುಪಯೋಗಪಡಿಸಿಕೊಂಡಿರುವುದು ಮತ್ತು ಸರ್ಕಾರದ ಬೊಕ್ಕಸಕ್ಕೆ ನಷ್ಟವುಂಟಾಗಲು ಕಾರಣಕರ್ತರಾಗಿರುವುದು 
ಮೇಲ್ನೋಟಕ್ಕೆ ಸಾಬೀತಾಗಿರುವುದರಿ೦ದ, ಇವರನ್ನು ಅಮಾನತ್ತುಗೊಳಿಸಲು ಶಿಫಾರಸ್ಸು ಮಾಡಿದ್ದರ ಮೇರೆಗೆ, ಮೇಲೆ (2) ರಲ್ಲಿ 
ಓದಲಾದ ದಿ:19-01-09 ರ ಸರ್ಕಾರಿ ಆದೇಶದಲ್ಲಿ ಶ್ರೀ ಎಸ್‌.ಆರ್‌.ನಿಡಗುಂದಿ, ಉಪನಿರ್ದೇಶಕರು, ಗಣಿ ಮತ್ತು ಭೂವಿಜ್ಞಾನ 
ಇಲಾಖೆ, ಸೇಡಂ ಇವರನ್ನು ಇವರ ವಿರುದ್ಧದ ಆರೋಪಗಳ ಕುರಿತು ವಿಚಾರಣೆಯನ್ನು ಕಾಯ್ದಿರಿಸಿ, ಕರ್ನಾಟಕ ನಾಗರೀಕ 
ಸೇವಾ (ವರ್ಗೀಕರಣ, ನಿಯಂತಣ ಮತ್ತು ಮೇಲ್ಮನವಿ) ನಿಯಮಾವಳಿ, 1957ರ ನಿಯಮ 10(1)(8)ರ ಪಕಾರ, ತಕ್ಷಣದಿಂದ 
ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಸರ್ಕಾರವು ಸೇವೆಯಿ೦ದ ಅಮಾನತ್ತುಗೊಳಿಸಿತ್ತು. 

ನಿರ್ದೇಶಕರು, ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಇವರು ಮೇಲೆ (3) ರಲ್ಲಿ ಓದಲಾದ ದಿ:29.08.2009 ರ ಅರೆ 
ಸರ್ಕಾರಿ ಪತದಲ್ಲಿ, ಶೀ ಎಸ್‌.ಆರ್‌.ನಿಡಗುಂದಿ, ಉಪನಿರ್ದೇಶಕರು (ಅಮಾನತ್ತು), ಗಣಿ ಮತ್ತು ಭೂವಿಜ್ಞಾನ ಇಲಾಖೆ, 
ಇವರ ಮೇಲಿನ ಇಲಾಖಾ ವಿಚಾರಣೆಯನ್ನು ಕಾಯ್ದಿರಿಸಿ, ಸೇವೆಯಲ್ಲಿ ಪುನರ್‌ ಸ್ಥಾಪಿಸಿ ಉಪನಿರ್ದೇಶಕರು, ಕಾರವಾರ, ಇಲ್ಲಿಗೆ 
ನಿಯುಕ್ತಿಗೊಳಿಸಲು ಕೋರಿರುತ್ತಾರೆ. 
ಪಸ್ತಾವನೆಯನ್ನು ಕೂಲಂಕಷವಾಗಿ ಪರಿಶೀಲಿಸಿದ ಸರ್ಕಾರವು ಈ ಮುಂದಿನಂತೆ ಆದೇಶಿಸಿದೆ: 


೩೦೧೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್‌ ೨೨, ೨೦೦೯ ಭಾಗ - ೧ 


ಸರ್ಕಾರದ ಆದೇಶ ಸಂಖ್ಯೆ:ಸಿಐ.04.ಎಂಜಿಎಸ್‌.2009, ಬೆಂಗಳೂರು, ದಿನಾಂಕ: 8ನೇ ಸೆಪ್ಟೆಂಬರ್‌ 2009 
ಪಸ್ತಾವನೆಯಲ್ಲಿ ಎರ ಮೇರೆಗೆ, ಶ್ರೀ ಎಸ್‌.ಆರ್‌.ನಿಡಗು೦ದಿ, ಉಪನಿರ್ದೇಶಕರು, ಗಣಿ ಮತ್ತು ಭೂವಿಜ್ಞಾನ 
ಇಲಾಖೆ, ಸ್ಥಾವರ ವಿರುದ್ದದ ಆರೋಪಗಳ ಕುಶತು ನಿಯಮಾನುಸಾರ ವಿಚಾರಣೆಯನ್ನು ಕಾಯ್ದಿರಿಸಿ, ಅಮಾನತ್ತನ್ನು 
ತೆರವುಗೊಳಿಸಿದೆ. 
ಅಮಾನತ್ತು ತೆರವುಗೊಳಿಸಿದ ನಂತರ, ಶೀ ಎಸ್‌.ಆರ್‌.ನಿಡಗುಂದಿ, ಉಪನಿರ್ದೇಶಕರು, ಗಣಿ ಮತ್ತು ಭೂವಿಜ್ಞಾನ 
ಇಲಾಖೆ, ಇವರನ್ನು ಉಪನಿರ್ದೇಶಕರು, ಕಾರವಾರ, ಹುದ್ದೆಗೆ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ 
ಆದೇಶದವರೆಗೆ ತನ ಆದೇಶಿಸಿದೆ. 
ಶೀ ಎಸ್‌.ಆರ್‌.ನಿಡಗುಂದಿ ಇವರು ಸೇರಿಕೆ ಕಾಲ, ಪಯಾಣಭತ್ಯೆ ಮತ್ತು ಇತರೆ ಭತ್ಯೆಗಳನ್ನು ಪಡೆಯಲು 
ಅರ್ಹರಾಗಿರುವುದಿಲ್ಲ. 





ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌. 2160 ಎ.ಪಿ. ರಾಮಕೃಷ್ಣ 
ಪೀಠಾಧಿಕಾರಿ(ಗಣಿ) ವಾಣಿಜ್ಯ ಮತ್ತು ಕೈಗಾರಿಕೆ ಇಲಾಖೆ. 
ಷಯ: ಶೀ ಹೆಚ್‌.ಪಿ. ಮಲ್ಲೇಶ್‌, ಹಿರಿಯಭೂವಿಜ್ಞಾನಿ (ಖನಿಜ)(ಪ) (ಅಮಾನತ್ತು), ಚ ಮತ್ತು ಭೂವಿಜ್ಞಾನ 
ನಲಾಖೆ, ಇವರ ಮೇಲಿನ ಆರೋಪಗಳ ಬಗ್ಗೆ ಇಲಾಖಾ ವಿಚಾರಣೆ ಬಾಕಿಯಿರಿಸಿ, ಅಮಾನತ್ತು 
ತೆರವುಗೊಳಿಸುವ ಕುರಿತು. 
ಓದಲಾಗಿದೆ: 1) ನಿರ್ದೇಶಕರು, ಗಣಿ ಮತ್ತು ಭೂವಿಜ್ಞಾನ ಇಲಾಖೆ, ಇವರ ಅ.ಸ.ಪತ್ರ ಸಂಖ್ಯೆಗಭೂಇ/ಆ.ಶಾ./ 
2008-09, ದಿನಾ೦ಕ:16.03.2009. 
2) ದಿಃ17-03-09 ರ ಸರ್ಕಾರಿ ಆದೇಶ ಸಂಖ್ಯೆಸಿಐ 25 ಎ೦ಜಿಎಸ್‌ 2009. 
3) ನಿರ್ದೇಶಕರು, ಗಣಿ ಮತ್ತು ಭೂವಿಜ್ಞಾನ ಇಲಾಖೆ, ಇವರ ಅ.ಸ.ಪತ್ರ ಸಂಖ್ಯೆಗಭೂಇ/ಸಿಬ್ಬಂದಿ 
ಅ1/2009-10/2725, ದಿನಾಂಕ:29.08.2009. 


ನಿರ್ದೇಶಕರು, ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಇವರು ಮೇಲೆ (1ರಲ್ಲಿ ಓದಲಾದ ದಿ:16-03-09ರ ಪತದಲ್ಲಿ 
ಬಳ್ಳಾರಿಯ ಗಣಿ ಮತ್ತು ಭೂವಿಜ್ಞಾನ ಇಲಾಖೆಯ ಕಛೇರಿಯಲ್ಲಿ ಹಿರಿಯಭೂವಿಜ್ಞಾನಿ(ಖನಿಜ)(ಪ) ಹುದ್ದೆಯಲ್ಲಿ 
ಕಾರ್ಯನಿರ್ವಹಿಸುತ್ತಿದ್ದ ಶೀ ಹೆಚ್‌.ಪಿ. ಮಲ್ಲೇಶ್‌, ಇವರು, ಕರ್ತವ್ಯ ನಿರ್ಲಕ್ಷ್ಯತೆಯನ್ನು ತೋರಿಸಿ, ತಮ್ಮ ಅಧಿಕಾರ 
ದುರುಪಯೋಗಪಡಿಸಿಕೊಂಡಿರುವುದು ಮೇಲ್ನೋಟಕ್ಕೆ ಸಾಬೀತಾಗಿರುವುದರಿಂದ, ಇವರ ಎರುದ್ಧ ಶಿಸ್ತಿನ ಕಮವನ್ನು 
ಬಾಕಿಯಿರಿಸಿ, ಇವರನ್ನು ಅಮಾನತ್ತಿನಲ್ಲಿಡಲು ಶಿಫಾರಸ್ಸು ಮಾಡಿದ್ದರ ಮೇರೆಗೆ, ಮೇಲೆ (2) ರಲ್ಲಿ ಓದಲಾದ ದಿ:17-03-09ರ 
ಸರ್ಕಾರಿ ಆದೇಶದಲ್ಲಿ ಶೀ ಹೆಚ್‌.ಪಿ. ಮಲ್ಲೇಶ್‌, ಹಿರಿಯ ಭೂವಿಜ್ಞಾನಿ (ಖನಿಜ)(ಪ). ಗಣಿ ಮತ್ತು ಭೂವಿಜ್ಞಾನ ಇಲಾಖೆ, 
ಬಳ್ಳಾರಿ ಇವರನ್ನು, ಇವರ ವಿರುದ್ಧದ ಆರೋಪಗಳ ಕುರಿತು ವಿಚಾರಣೆಯನ್ನು ಕಾಯ್ದಿರಿಸಿ, ಕರ್ನಾಟಕ ನಾಗರೀಕ ಸೇವಾ 
(ವರ್ಗೀಕರಣ, ನಿಯಂತಣ ಮತ್ತು ಮೇಲ್ಮನವಿ) ನಿಯಮಾವಳಿ, 1957ರ ನಿಷ 10(0(8)ರ ಪಕಾರ, ತಕ್ಷಣದಿಂದ ಜಾರಿಗೆ 
ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಸರ್ಕಾರವು ಸೇವೆಯಿ೦ದ ಅಮಾನತ್ತುಗೊಳಿಸಿತ್ತು. 

ನಿರ್ದೇಶಕರು, ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಇವರು ಮೇಲೆ (3) ರಲ್ಲಿ ಓದಲಾದ ದಿ:29.08.2009 ರ ಅರೆ 
ಸರ್ಕಾರಿ ಪತದಲ್ಲಿ, ಶ್ರೀ ಹೆಚ್‌.ಪಿ. ಮಲ್ಲೇಶ್‌ ಹಿರಿಯಭೂವಿಜ್ಞಾನಿ(ಖನಿಜ)(ಪ) (ಅಮಾನತ್ತು, ಗಣಿ ಮತ್ತು ಭೂವಿಜ್ಞಾನ 
ಇಲಾಖೆ, ಇವರ ಮೇಲಿನ ಇಲಾಖಾ ವಿಚಾರಣೆಯನ್ನು ಕಾಯ್ದಿರಿಸಿ, ಸೇವೆಯಲ್ಲಿ ಪುನರ್‌ ಸ್ಥಾಪಿಸಿ ಹಿರಿಯಭೂವಿಜ್ಞಾನಿ, 
ದಾವಣಗೆರೆ (ನೂತನ ಕಛೇರಿ), ಇಲ್ಲಿಗೆ ನಿಯುಕ್ತಿಗೊಳಿಸಲು ಕೋರಿರುತ್ತಾರೆ. 

ಪಸ್ತಾವನೆಯನ್ನು ಕೂಲಂಕಷವಾಗಿ ಪರಿಶೀಲಿಸಿದ ಸರ್ಕಾರವು ಈ ಮುಂದಿನಂತೆ ಆದೇಶಿಸಿದೆ: 

ಸರ್ಕಾರದ he ಸಂಖ್ಯೆ:ಸಿಐ.25.ಎಂಜಿಎಸ್‌.2009, ಬೆಂಗಳೂರು, ದಿನಾಂಕ: 8ನೇ ಸೆಪ್ಟೆಂಬರ್‌ 2009 

ಪಸ್ತಾವನೆಯಲ್ಲಿ EE ಮೇರೆಗೆ, ಶೀ ಹೆಚ್‌.ಪಿ. ಮಲ್ಲೇಶ್‌, ಹಿರಿಯಭೂವಿಜ್ಞಾನಿ(ಖನಿಜ) (ಪ). ಗಣಿ ಮತ್ತು 
ಭೂವಿಜ್ಞಾನ "ಇಲಾಖೆ. ಇವರ ವಿರುದ್ದದ ಆರೋಪಗಳ ಕುರಿತು ನಿಯಮಾನುಸಾರ ವಿಚಾರಣೆಯನ್ನು ಕಾಯ್ದಿರಿಸಿ, 
ಅಮಾನತ್ತನ್ನು ತೆರವುಗೊಳಿಸಿದೆ. 

ಅಮಾನತ್ತು ತೆರವುಗೊಳಿಸಿದ ನಂತರ, ಶೀ ಹೆಚ್‌.ಪಿ. ಮಲ್ಲೇಶ್‌, ಹಿರಿಯಭೂವಿಜ್ಞಾನಿ, ಗಣಿ ಮತ್ತು ಭೂವಿಜ್ಞಾನ 
ಇಲಾಖೆ, ಇವರನ್ನು ಹಿರಿಯ ಭೂವಿಜ್ಞಾನಿ, ದಾವಣಿಗೆರೆ (ನೂತನ ಕಛೇರಿ) ಹುದ್ದೆಗೆ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ 
ಮುಂದಿನ ಡದ ನೇಮಿಸಿ ಆದೇಶಿಸಿದೆ. 


ಭಾಗ - ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್‌ ೨೨, ೨೦೦೯ ೩೦೧೧ 





ಶ್ರೀ ಹೆಚ್‌.ಪಿ. ಮಲ್ಲೇಶ್‌ ಇವರು ಸೇರಿಕೆ ಕಾಲ, ಪಯಾಣಭತ್ಯೆ ಮತ್ತು ಇತರೆ ಭತ್ಯೆಗಳನ್ನು ಪಡೆಯಲು 
ಅರ್ಹರಾಗಿರುವುದಿಲ್ಲ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌. 2161 ಎ.ಪಿ. ರಾಮಕೃಷ್ಣ 
ಪೀಠಾಧಿಕಾರಿ(ಗಣಿ), ವಾಣಿಜ್ಯ ಮತ್ತು ಕೈಗಾರಿಕೆ ಇಲಾಖೆ. 
COMMERCE AND INDUSTRIES SECRETARIAT 
Sub: Sanction of land to M/s JSW Steel Ltd., Bellary to fill up the discrepancies of land 
allotment in earlier Govt. Orders - Reg. 
Read: 1. Govt. Order No. Cl 153 SPI 2003 dated 22.07.2003. 
2. Govt. Order No. Cl 82 SPl 2005 dated 06.08.2007. 
3. M/s JSW Steel Ltd. letter No. JSW/L&L/2007-08 dated 11.12.2007. 
4. Letter No. ಕಂ:ಭೂಸ್ವಾ;106:07-08 dated 23.03.2009 of Deputy Commissioner, Bellary 
District. 
. M/s JSW Steel Ltd. letter No. JSW/BIr dated 02.05.2009. 
. Letter No. VNSL/Land/2009-10 dated 12.05.2009 of Managing Director, Vijayanagar 
Steel Limited. 


೮ ಲಾ 


Preamble: 

Land to an extent of 615 acres was allotted to M/s JSW Steel Ltd. vide Govt. Order No. Cl 153 
SPI 2003 dated 22.07.2003 read at (1) above for slime disposal at Rs. 45,000/- per acre. Likewise, land to 
an extent of 1700 acres was allotted to M/s JSW Steel Ltd. vide Gout. Order No. Cl 82 5೧। 2005 
dated 06.08.2007 read at (2) above for 10 MT expansion project at Rs.1,22,199/- per acre. 

M/s JSW Steel Ltd. vide their letter dated 11.12.2007 read at (3) above has intimated that there 
are discrepancies in the lands allotted to their unit on lease-cum-sale basis, which was allotted vide 
Government Orders read at (1) & (2) above. 

As per request of the said unit, letter No. Cl 314 SPI 2002 dated 24.01.2008 was addressed to 
the Deputy Commissioner, Bellary District for examining the discrepancies and to survey land at Sy. Nos., 
where discrepancies are noticed. Similarly, the Managing Director, Vijayanagar Steel Ltd. (VNSL) has 
also written a letter to Deputy Commissioner, Bellary District vide letter No.VNSL/Land/2007-08 dated 
20.12.2007. 

The Deputy Commissioner, Bellary District vide his letter dated 23.03.2009 read at (4) above has 
intimated that in lease-cum-sale agreement made on 24.10.2007 by M/s JSW Steel Ltd., the land at 
Toranagallu village, Sy. No. 382(P) 194.50 acres and 9.44 acres totaling to 203.94 acres handed over to 
M/s JSW Steel Ltd. by Commerce & Industries Department. But as per Khata extract of Toranagallu 
village Sy. No. 382, 1041.82 acres of land belongs to Indian Army, wherein there is prohibition for taking 
any of the activities. 

Further there is discrepancy (short fall) to an extent of 72.25 acres at various Sy. Nos. indicated 
at Annexure-ll at Yerabanahalli and Musenayakanahalli which was allotted in the lease-cum-sale 
agreement made on 15.04.2004. 

The Deputy Commissioner, Bellary District has recommended for allotment of alternative land to 
an extent of 203.94 acres and 72.25 acres totaling to 276.19 acres to M/s JSW Steel Ltd. 

The Managing Director of Vijayanagar Steel Ltd. vide his letter dated 12.05.2009 read at (6) 
above has also intimated that as per their records, land to an extent of 242.92 acres is available with 
Government. 

We have to make rectifications in the lease-cum-sale agreement made on 15.04.2004 for 
allotment of 615 acres of land for slime disposal. In the said lease-cum-sale agreement, the land to an 


೩೦೧೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್‌ ೨೨, ೨೦೦೯ ಭಾಗ - ೧ 





extent of 72.25 acres, has to be deducted at various Sy. Nos. indicated in Annexure-ll and also 9.44 acres 
will have to be deducted at Sy.No. 382(೧), Toranagallu village. 

Likewise, we have to make rectifications in the lease-cum-sale agreement made on 24.10.2007 
for allotment of 1700 acres of land for 10 MT expansion project of M/s JSW Steel Ltd. In the said lease- 
cum-sale agreement, land to an extent of 194.50 acres will have to be deducted from Sy. No. 382(P) of 
Toranagallu village. 

Hence the following order. 

Government Order No. Cl 314 SPI 2007, Bangalore, Dated: 28" August 2009 

Under the circumstances explained above, land to an extent of 242.92 acres is allotted to M/s 
JSW Steel Ltd. out of balance land available which was acquired for erstwhile Vijayanagar Steel Ltd. for 
filling up the discrepancies in earlier allotments made in Govt. Orders No. Cl 153 SPl 2003 dated 
22.07.2003 and No. Cl 82 SPI 2005 dated 06.08.2007 at a cost of Rs.1,22,199/- per acre. The Sy. Nos. 
and extent of land for allotment of 242.92 acres are indicated in the Annexure-l. 

72.25 acres of land at various Sy.Nos. indicated in Annexure-ll and 9.44 acres at Sy. No. 382(P) 
will have to be deducted in the lease-cum-sale agreement made on 15.04.2004 for allotment of 615 acres 
of land for slime disposal. The rectification deed will have to be made accordingly with M/s JSW Steel Ltd. 

194.50 acres of land will have to be deducted at Sy.No. 382(P) in lease-cum-sale agreement 
made on 24.10.2007 for allotment of 1700 acres of land for 10 MT expansion project. The rectification 
deed will have to be made accordingly with M/s JSW Steel Ltd. 

M/s JSW Steel Ltd. will have to make lease cum sale agreement for the lands allotted to an extent 
of 242.92 acres in lieu of discrepancies in earlier allotment of land. The terms and conditions as stipulated 
in earlier lease-cum-sale agreements shall be adopted. 

The financial implications are indicated below: 





























l.(a) 72.25 Acres at Rs.45,000/- per acre 32,51,250 
Covered under lease cum 
(b) 9.44 Acres (Sy.No. 382(P)) at 4,24,800 
sale document | 
Rs. 45,000/- per acre 
(c) 194.5 Acres (Sy.No. 382(P)) at Covered under lease cum 2,37,67,705 
Rs.1,22,199/- per acre sale document Il 
Rs.2,74,43,755 
Il. The value of the land payable for 242.92 acres at Rs.1,22,199/- Rs.2,96,84,581 
Ill. The difference value of the land payable by JSW to Government Rs.22,40,825 











M/s JSW Steel Ltd. has to remit an amount of Rs.22,40,825/- (Rupees twenty two lakhs forty 
thousand eight twenty five only) to the Head of Account “4852-02-800-0-01”. 

Desk Officer (Technical Cell), Commerce & Industries Department is authorized to sign the lease- 

cum-sale agreement, rectification of lease-cum-sale agreement and possession certificate. 

By order and in the name of Governor of Karnataka 
APARNA PAVATE 
Desk Officer (Technical Cell), Commerce & Industries Department 
ANNEXURE-I 
for Govt. Order No. Cl 314 SPI 2007 dated 28% August 2009 
SY. NOS. AND EXTENT OF LAND FOR ALLOTMENT OF 242.92 ACRES OF LAND TO M/S JSW 











STEEL LTD. 
Surve Extent 
Village rk ಸ 
No. (In acres) 
| 18 1.98 
Musenayakanahalli 
20 7.11 

















ಭಾಗ - ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್‌ ೨೨, ೨೦೦೯ ೩೦೧೩ 






























































Survey Extent 
Village 
No. (In acres) 
21 7.00 
22/1 6.80 
22/2 9.00 
23 10.65 
28/1 5.63 
28/2 4.85 
45 93.36 
46 8.06 
47 5.33 
49 7.90 
50 7.00 
58 68.25 
GRAND TOTAL 242.92 Acres 
APARNA PAVATE 
Desk Officer (Technical Cell), Commerce & Industries Department 
ANNEXURE-lI 


for Govt. Order No. Cl 314 SPI 2007 dated 28% August 2009 
Statement indicating the survey number and extent of lands indicating short fall in extent areas 













































































Village Survey Area allotted to JSW Area as per Shortfall in land 
No. for Slime Pond (as RoR (Pahani) 
per Lease cum Sale 
Deed dated 26.5.2004) 
(In Acres) (In Acres) (In Acres) 
Yerabanahalli 10 11.60 8.57 3.03 
£ 17 16.80 12.25 4.55 
1 18 8.03 3.60 4.43 
4 20 7.56 6.94 0.62 
| 21 7.00 4.04 2.96 
_ 23 10.65 4.13 6.52 
£ 25 16.12 3.22 12.90 
| 28 19.00 13.55 5.45 
| 29 20.48 16.21 4.27 
i 31 13.00 12.18 0.82 
g 40 3.50 0.90 2.60 
| 41A 22.70 15.98 6.72 
g 47 7.43 5.23 2.20 
Musenayakanahalli 53 17.42 6.40 11.02 
| 54 8.99 4.95 4.04 
ಡೆ 57 3.92 3.80 0.12 
Total 194.20 121.95 72.25 
RoR - Records of Rights (Pahani) 
APARNA PAVATE 


P.R. 2107 Desk Officer (Technical Cell), Commerce & Industries Department 


೩೦೧೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್‌ ೨೨, ೨೦೦೯ ಭಾಗ - ೧ 





Sub: Selection of Organisations for providing services of Event Management, Media 
Consultancy and Knowledge Partnership for Global India business Meet 2010 - 
Approval for Selection of preferred Organisation-reg. 
Read: 1. G.O.NO.CI 192 5೧। 2009dated 06.08.2009. 
2. ADDENDUM 110.01 192 5೧। 2009 dated 26.8.2009. 
Preamble: 

Karnataka Udyog Mitra, the Nodal Agency for organizing Global Investors Meet 2010 proposes to 
engage the services of reputed organizations for providing services of Event Management, Media 
Consultancy and Knowledge Partnership for Global Investors Meet 2010. 

TECSOK was entrusted with the work of calling for EOls, preparing the tender documents, 
receiving the duly filled technical and financial bids from prospective tenderers, assisting Karnataka 
Udyog Mitra, Scrutiny Committee and Selection Committee for evaluation of technical bids and combined 
evaluation of technically qualified financial bids. 

After following all procedures M/s JWT, Bangalore [Lead Partner of the Consortium & Media 
Consultant, M/s IPAN being the Knowledge Partner and M/s Encompass, the Event Manager] is selected 
for Media Consultancy, Knowledge Partnership and Event Management for Global Investors Meet 2010. 

Hence the following order. 

Government Order No: ೦1 215 SPI 2009, Bangalore, Dated: 9" September 2009 

In the circumstances explained above, approval is hereby accorded for the selection of M/s 
JWT, Bangalore [Lead Partner of the Consortium & Media Consultant, M/s IPAN being the Knowledge 
Partner and M/s Encompass, the Event Manager] as Media Consultant, Knowledge Partner and Event 
Manager for Global Investors Meet 2010. 

The said organization will have to participate and contribute in all the 4 main Task Forces and 12 
sector wise Task Force Committee meetings as Media Consultant! Knowledge Partner/ Event Manager as 
it is nominated as member of the said Task Forces constituted in the Government Orders read at [1] & [2] 
above. 

The Terms of reference etc., will be issued separately. 

By order and in the name of the Governor of Karnataka 
P.R. 2162 APARNA PAVATE 
Desk Officer (Technical Cell), Commerce & Industries Dept. 
ಜಲ ಸಂಪನ್ಮೂಲ ಸಚಿವಾಲಯ 
ವಿಷಯ: ಬೆಳಗಾಂ ಜಿಲ್ಲೆ ಅಥಣಿ ತಾಲ್ಲೂಕು ಸುಬ್ಬಟ್ಟಿ(ಅಸಂಗಿ ತೋಟ) ಹತ್ತಿರ ಬಾಂದಾರ ನಿರ್ಮಾಣ 
ಕಾಮಗಾರಿಯ ಇ.ಐ.ಆರ್‌.ಎಲ್‌. ಹಾಗೂ ವರ್ಕ್‌ಸ್ಲಿಪ್‌ಗೆ ಅನುಮೋದನೆ ನೀಡುವ ಕುರಿತು. 
ಓದಲಾಗಿದೆ: 1. ಸರ್ಕಾರದ ದಿನಾಂಕ 25/05/2006ರ ಆದೇಶ ಸಂಖ್ಯೆ: ಸನೀಇ 65 ನಯೋಕಾ 2006 
2. ಮುಖ್ಯ ಅಭಿಯಂತರರು, ಸಣ್ಣ ನೀರಾವರಿ ಉತ್ತರ ವಲಯ, ಬಿಜಾಪುರ ಇವರ ದಿನಾಂಕ 02/12/08 
ರಂದು ಕೊನೆಗೊಂಡ ಪತ್ರ ಸಂಖ್ಯೆಮುಇಂ/ಸನೀ(ಉ)ವ/ಎಇ-1/ 2008-09/6345. 
ಪ್ರಸ್ತಾವನೆ: 

ಬೆಳಗಾಂ ಜಿಲ್ಲೆ. ಅಥಣಿ ತಾಲ್ಲೂಕು ಸುಬ್ಬಟ್ಟಿ(ಅಸಂಗಿ ತೋಟ) ಹತ್ತಿರ ಬಾಂದಾರ ನಿರ್ಮಾಣ ಕಾಮಗಾರಿಯ 43.75 
ಲಕ್ಷ ರೂ.ಗಳ ಅಂದಾಜು ಪಟ್ಟಿಗೆ ಮೇಲೆ (1ರಲ್ಲಿ ಓದಲಾದ ದಿನಾಂಕ 25/05/2006ರ ಸರ್ಕಾರದ ಆದೇಶದಲ್ಲಿ ಆಡಳಿತಾತ್ಮಕ 
ಮಂಜೂರಾತಿ ನೀಡಲಾಗಿದೆ ಹಾಗೂ 2006-07ನೇ ಸಾಲಿನ ದರಗಳಂತೆ ಪರಿಷ್ಕರಿಸಿದ ಟೆ೦ಡರ್‌ಗಿಟ್ಟ ಮೊತ್ತ ರೂ.47,99,754- 
57ಗಳ ಮೇಲೆ ಶೇ.5.95ರಷ್ಟು ಹೆಚ್ಚುವರಿ ಮೊತ್ತಕ್ಕೆ ಅಂದರೆ ರೂ.51,91,239-68ಗಳಿಗೆ ಗುತ್ತಿಗೆದಾರರಿಗೆ ಕಾಮಗಾರಿಯನ್ನು 
ವಹಿಸಲಾಗಿತ್ತು. 

2) ಕಾಮಗಾರಿಯು ಜಾರಿಯಲ್ಲಿದ್ದ ಸಂದರ್ಭದಲ್ಲಿ ಮುಖ್ಯ ಇಂಜಿನಿಯರ್‌ರವರು ಸ್ಥಳ ಪರಿವೀಕ್ಷಣೆ ಮಾಡಿ ನೀಡಿದ 
ಸೂಚನೆಯಂತೆ ಟೆಂಡರ್‌ನಲ್ಲಿ ನಿಗಧಿಪಡಿಸಿದ್ದಕ್ಕಿಂತ ಹೆಚ್ಚುವರಿ ಪರಿಮಾಣಗಳನ್ನು ಹಾಗೂ ಕೆಲವು ಕೆಲಸಗಳನ್ನು ಹೆಚ್ಚುವರಿಯಾಗಿ 
ಗುತ್ತಿಗೆದಾರರು ನಿರ್ವಹಿಸಿದ್ದು ಈ ಬಗ್ಗೆ ಉಂಟಾಗಿರುವ ರೂ.13,36,169-00ಗಳ (ಇ.ಐ.ಆರ್‌.ಎಲ್‌ ಮತ್ತು ವರ್ಕ್‌ಸ್ಲಿಪ್‌ 


ಭಾಗ - ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್‌ ೨೨, ೨೦೦೯ ೩೦೧೫ 





ಸೇರಿದಂತೆ) ಹೆಚ್ಚಿನ ಆರ್ಥಿಕ ಹೊರೆಗೆ ಅನುಮೋದನೆ ಕೋರಿ ಮುಖ್ಯ ಇಂಜಿನಿಯರ್‌, ಸಣ್ಣ ನೀರಾವರಿ ಉತ್ತರ ವಲಯ, 
ಬಿಜಾಪುರ ರವರು ಮೇಲೆ (2)ರಲ್ಲಿ ಓದಲಾದ ಪತ್ರದಲ್ಲಿ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಿರುತ್ತಾರೆ. ಹೆಚ್ಚುವರಿಯಾದ ಈ 
ಮೊತ್ತವನ್ನು ಮಂಜೂರಾದ ಅಂದಾಜು ಮೊತ್ತಕ್ಕೆ ಹೋಲಿಸಿದಾಗ ಶೇ.30.54ರಷ್ಟು ಹೆಚ್ಚವರಿಯಾಗಿದೆ. 
ಪ್ರಸ್ತಾವನೆಯನ್ನು ಕೂಲಂಕಷವಾಗಿ ಪರಿಶೀಲಿಸಿ ಈ ಕೆಳಕ೦ಡಂತೆ ಆದೇಶಿಸಲಾಗಿದೆ. 
ಸರ್ಕಾರದ ಆದೇಶ ಸಂಖ್ಯೆ: ಸನೀಇ 34 ಅಪಿಬ೦ 2008, ಬೆಂಗಳೂರು, ದಿನಾಂಕ: 17ನೇ ಸೆಪ್ಟೆಂಬರ್‌ 2009 
ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ ಬೆಳಗಾಂ ಜಿಲ್ಲೆ, ಅಥಣಿ ತಾಲ್ಲೂಕು ಸುಬ್ಬಟ್ಟಿ(ಅಸಂಗಿ ತೋಟ) 
ಹತ್ತಿರ ಬಾ೦ದಾರ ನಿರ್ಮಾಣ ಕಾಮಗಾರಿಯಲ್ಲಿ ನಿರ್ವಹಿಸಲಾಗಿರುವ ಇ.ಐ.ಆರ್‌.ಎಲ್‌. ಹಾಗೂ ವರ್ಕ್‌ಸ್ಷಿಪ್‌ನ ಒಳಗೊಂಡ 
ಒಟ್ಟು ಮೊತ್ತ ರೂ.13,36,169-00ಗಳ (ಹದಿಮೂರು ಲಕ್ಷದ ಮೂವತ್ತಾರು ಸಾವಿರದ ನೂರ ಅರವತ್ತೊಂಭತ್ತು ರೂ.ಗಳು 
ಮಾತ್ರ) ಹೆಚ್ಚಿನ ಆರ್ಥಿಕ ಹೊರೆಗೆ ಸರ್ಕಾರವು ಅನುಮೋದನೆ ನೀಡಿದೆ. 
2) ಈ ಆದೇಶವನ್ನು ಆರ್ಥಿಕ ಇಲಾಖೆಯ ಟಿಪ್ಪಣಿ ಸಂಖ್ಯೆಪಿಡ್ಫ್ಯೂಡಿ 560 ಎಫ್‌ಸಿ-1/09, ದಿನಾಂಕ 18/07/2009 
ರಲ್ಲಿ ನೀಡಿರುವ ಸಹಮತಿಯೊಂದಿಗೆ ಹೊರಡಿಸಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌. 2202 ಕ್ಷೆ. ಸುಧಾಕರಶೆಟ್ಟಿ 
ಸರ್ಕಾರದ ಅಧೀನ ಕಾರ್ಯದರ್ಶಿ, ಜಲ ಸ೦ಪನ್ಮೂಲ ಇಲಾಖೆ (ಸಣ್ಣ ನೀರಾವರಿ) 
ವಿಷಯ: ಬಿಜಾಪುರ ಜಿಲ್ಲೆ ಬಸವನ ಬಾಗೇವಾಡಿ ತಾಲ್ಲೂಕಿನ ಅರೇಶ೦ಕರ ಮಧ್ಯಮ ನೀರಾವರಿ ಕೆರೆಯನ್ನು ಜಲ 
ಮೂಲವಾಗಿ ಪರಿಗಣಿಸಿ ಅರೇಶಂಕರ ಮತ್ತು 16 ಹಳ್ಳಿಗಳಿಗೆ ಕುಡಿಯುವ ನೀರಿನ ಯೋಜನೆಗಾಗಿ 
ಬಳಸಲು ಅನುಮತಿ ನೀಡುವ ಬಗ್ಗೆ. 
ಓದಲಾಗಿದೆ: ಪತ್ರ ಸಂಖ್ಯೆ: ಮುಇಂ/ಸನೀ(ಉ)ವ/ಬಿಜೆಪಿ/ಪಏಿಬಿ-9/2009-10/3565 ದಿ: 19/06/09. 
ಪ್ರಸ್ತಾವನೆ: 
ಬಿಜಾಪುರ ಜಿಲ್ಲೆ ಬಸವನ ಬಾಗೇವಾಡಿ ತಾಲ್ಲೂಕಿನ ಅರೇಶ೦ಕರ ಮಧ್ಯಮ ನೀರಾವರಿ ಕೆರೆಯನ್ನು ಜಲಮೂಲವಾಗಿ 
ಪರಿಗಣಿಸಿ ಅರೇಶಂಕರ ಮತ್ತು ಇತರೇ 16 ಹಳ್ಳಿಗಳಿಗೆ ಕುಡಿಯುವ ನೀರಿನ ಯೋಜನೆಯನ್ನು ಪಂಚಾಯತ್‌ ರಾಜ್‌ 
ಇಂಜಿನಿಯರಿಂಗ್‌ ಇಲಾಖೆಯಿಂದ ಕೈಗೊಳ್ಳ ಲಾಗುತ್ತಿದ್ದು, ಸದರಿ ಯೋಜನೆಯಡಿಯಲ್ಲಿ 26.03 ಎಂ.ಸಿ.ಎಫ್‌.ಟಿ ನೀರು 
ಬೇಕಾಗಿದೆ. ಈ ಯೋಜನೆಯಡಿ ಕುಡಿಯುವ ನೀರಿನ ಶೇಕರಣೆಗಾಗಿ ಬೇಕಾಗುವ 26.03 ಎಂ.ಸಿ.ಎಫ್‌.ಟಿ ನೀರನ್ನು ಕೃಷ್ಣಾ 
ಮೇಲ್ಪಂಡೆ ಯೋಜನೆಯ ಆಲಮಟ್ಟಿ ಎಡದಂಡೆ ಕಾಲುವೆಯಿಂದ ತಾತ್ಕಾಲಿಕವಾಗಿ ರೈಜಿಂಗ್‌ ಮೇನ್‌ ಹಾಕಿ ನೀರನ್ನು ಕೆರೆಗೆ 
ಪಂಪ್‌ ಮಾಡಿ ಬಳಸಿಕೊಳ್ಳುವ ಸಲುವಾಗಿ ಸಣ್ಣ ನೀರಾವರಿ ಇಲಾಖೆಯ ಉಸ್ತುವಾರಿಯಲ್ಲಿರುವ ಬಸವನ ಬಾಗೇವಾಡಿ 
ತಾಲ್ಲೂಕಿನ ಅರೇಶಂಕರ ಮಧ್ಯಮ ನೀರಾವರಿ ಕೆರೆಯನ್ನು "ಇಂಪೌಂಡಿಂಗ್‌ ರಿಜರ್ವಾಯರ್‌'" ಎಂದು ಪರಿಗಣಿಸಲು ಅನುಮತಿ 
ನೀಡುವಂತೆ ಕೋರಿ ಮೇಲೆ ಓದಲಾದ ಪತ್ರದಲ್ಲಿ ಮುಖ್ಯ ಇಂಜಿನಿಯರ್‌, ಸಣ್ಣ ನೀರಾವರಿ ಉತ್ತರ ವಲಯ, ಬಿಜಾಪುರ 
ಇವರು ಪ್ರಸ್ತಾವನೆ ಸಲ್ಲಿಸಿರುತ್ತಾರೆ. 
ಸ್ತಾವನೆಯನ್ನು ಪರಿಶೀಲಿಸಿ ಈ ಕೆಳಕಂಡಂತೆ ಆದೇಶ ಹೊರಡಿಸಿದೆ. 
ಸರ್ಕಾರದ ಆದೇಶ ಸಂಖ್ಯೆ: ಸನೀಇ 49 ಕೆಜಿದು 2008 ಬೆಂಗಳೂರು, ದಿನಾಂಕ: 14ನೇ ಸೆಪ್ಟೆಂಬರ್‌ 2009 
ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ ಪಂಚಾಯತ್‌ ರಾಜ್‌ ಇಂಜಿನಿಯರಿಂಗ್‌ ಇಲಾಖೆಯು 
ಬಿಜಾಪುರ ಜಿಲ್ಲೆ ಬಸವನ ಬಾಗೇವಾಡಿ ತಾಲ್ಲೂಕಿನ ಅರೇಶಂಕರ ಹಾಗೂ ಇತರೇ 16 ಹಳ್ಳಿಗಳಿಗೆ ಕುಡಿಯುವ ನೀರಿನ 
ಯೋಜನೆಯನ್ನು ಕೈಗೊಳ್ಳುವ ಸಲುವಾಗಿ ಸಣ್ಣಿ ನೀರಾವರಿ ಇಲಾಖೆಯ ವ್ಯಾಪ್ತಿಯ ಅರೇಶಂಕರ ಮಧ್ಯಮ ನೀರಾವರಿ 
ಕೆರೆಯನ್ನು "ಇಂಪೌಂಡಿಂಗ್‌ ರಿಜರ್ವಾಯರ್‌" ಎಂಬುದಾಗಿ ಪರಿಗಣಿಸಲು ಕೆಳಕಂಡ ಷರತ್ತುಗಳೊಂದಿಗೆ ಸರ್ಕಾರವು 
ಅನುಮೋದನೆ ನೀಡಿದೆ. 

1. ಕುಡಿಯುವ ನೀರಿಗಾಗಿ ಬೇಕಾಗುವ 26.03 ಎಂ.ಸಿ.ಎಫ್‌.ಟಿ ನೀರನ್ನು ಕೃಷ್ಣಾ ಮೇಲ್ದಂಡೆ ಯೋಜನೆಯ ಆಲಮಟ್ಟಿ 
ಎಡದಂಡೆ ಕಾಲುವೆಯಿಂದ ತಾತ್ಪೂರ್ತಿಕವಾಗಿ ರೈಜಿಂಗ್‌ ಮೈನ್‌ ಹಾಕಿ ನೀರನ್ನು ಕೆರೆಗೆ ಪಂಪ್‌ ಮಾಡಿಕೊಳ್ಳಲು 
ಪಂಚಾಯತ್‌ ರಾಜ್‌ ಇಂಜಿನಿಯರಿಂಗ್‌ ಇಲಾಖೆಯು ವ್ಯವಸ್ಥೆ ಮಾಡಿಕೊಳ್ಳತಕ್ಕದ್ದು. 

2. ಹಾಲಿ ಇರುವ ಕೆರೆಯ ಅಚ್ಚುಕಟ್ಟುದಾರರಿಗೆ ಯಾವುದೇ ತೊಂದರೆಯಾಗದಂತೆ ನೋಡಿಕೊಳ್ಳುವುದು. 

3. ಪ್ರಸ್ತಾಪಿತ ಯೋಜನೆ ಕೈಗೊಳ್ಳುವಾಗ ಕೆರೆಯ ಮೂಲ ಸ್ವರೂಪಕ್ಕೆ ಧಕ್ಕೆಯಾದಲ್ಲಿ ಅದರ ವೆಚ್ಚವನ್ನು ಪಂಚಾಯತ್‌ 
ರಾಜ್‌ ಇಂಜಿನಿಯರಿಂಗ್‌ ಇಲಾಖೆಯು ಭರಿಸತಕ್ಕದ್ದು. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಪಿ.ಆರ್‌. 2166 ಕೆ. ಸುಧಾಕರ ಶೆಟ್ಟ 
ಸರ್ಕಾರದ ಅಧೀನ ಕಾರ್ಯದರ್ಶಿ, ಜಲಸಂಪನ್ಮೂಲ ಇಲಾಖೆ (ಸಣ್ಣ ನೀರಾವರಿ). 


ಎ 


(೬ 


(೬ 


೩೦೧೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್‌ ೨೨, ೨೦೦೯ ಭಾಗ - ೧ 





ವಿಷಯ: ರಾಮನಗರ ಜಿಲ್ಲೆ, ಕನಕಪುರ ತಾಲ್ಲೂಕು ಮುರುಕಣಿ ಸಣ್ಣ ನೀರಾವರಿ ಕೆರೆ ನಿರ್ಮಾಣಕ್ಕಾಗಿ 
ಸ್ವಾಧೀನಪಡಿಸಿಕೊಳ್ಳಲಾದ ಜಮೀನುಗಳಿಗೆ ನ್ಯಾಯಾಲಯದ ಆದೇಶದಂತೆ ಹೆಚ್ಚಿನ ಪರಿಹಾರಧನ 
ಪಾವತಿಸುವ ಕುರಿತು. 
ಓದಲಾಗಿದೆ: ಮುಖ್ಯ ಇಂಜಿನಿಯರ್‌, ಸಣ್ಣ ನೀರಾವರಿ ದಕ್ಷಿಣ ವಲಯ, ಬೆಂಗಳೂರು ಇವರ ದಿನಾಂಕ02/03/09 
ರಂದು ಕೊನೆಗೊಂಡ ಪತ್ರ ಸಂಖ್ಯೆ:ಮುಸನೀ(ದ)/ಲೆಶಾ/ ಲೆಸ-1/3/ಭೂಸ್ವಾಧೀನ/2008-09/524. 
ಪ್ರಸ್ತಾವನೆ: 
ಸಣ್ಣ ನೀರಾವರಿ ದಕ್ಷಿಣ ವಲಯದ ಮುಖ್ಯ ಇಂಜಿನಿಯರ್‌ ರವರು ಮೇಲೆ ಓದಲಾದ ಪತ್ರದಲ್ಲಿ ರಾಮನಗರ ಜಿಲ್ಲೆ. 
ಕನಕಪುರ ತಾಲ್ಲೂಕು ಮುರುಕಣಿ ಸಣ್ಣ ನೀರಾವರಿ ಕೆರೆ ನಿರ್ಮಾಣಕ್ಕಾಗಿ ಸ್ವಾಧೀನಪಡಿಸಿಕೊಳ್ಳಲಾದ ಸೋಮೇದ್ದಾಪನಹಳ್ಳಿ 
ಜಮೀನುಗಳಿಗೆ ಎಲ್‌.ಎ.ಸಿ. ಪ್ರಕರಣಗಳಲ್ಲಿ ನೀಡಿದ ತೀರ್ಪಿನ ಅನುಸಾರ ಹೆಚ್ಚಿನ ಪರಿಹಾರಧನ ಪಾವತಿಸಲು ಅನುದಾನ 
ಬಿಡುಗಡೆ ಮಾಡುವಂತೆ ಕೋರಿದ್ದಾರೆ. ಹೆಚ್ಚಿನ ಪರಿಹಾರ ಧನಕ್ಕೆ ತೀರ್ಪು ನೀಡಿದ ಜಮೀನುಗಳ ಭೂಸ್ವಾಧೀನದ ಪ್ರಕ್ರಿಯೆಯ 
ವಿವರಗಳು ಈ ಕೆಳಕಂಡಂತಿದೆ: 
-. ಕರ್ನಾಟಕ ಭೂಸ್ವಾಧೀನ ಕಾಯ್ದೆಯ ಕಲಂ 4(1)ರಡಿ ಅಧಿಸೂಚನೆ ಹೊರಡಿಸಿದ ದಿನಾಂಕ 01/10/1981 
- ಕರ್ನಾಟಕ ಭೂಸ್ವಾಧೀನ ಕಾಯ್ದೆಯಡಿಯಲ್ಲಿ ಭೂಸ್ವಾಧೀನಾಧಿಕಾರಿಗಳು ಪರಿಹಾರ ಧನದ ಐತೀರ್ಪು ಘೋಷಿಸಿದ 
ದಿನಾಂಕ 31/07/1985 
ಭೂಸ್ವಾಧೀನಕ್ಕೊಳಪಟ್ಟ ಜಮೀನುಗಳ ಭೂಮಾಲೀಕರು ಭೂಸ್ವಾಧೀನಾಧಿಕಾರಿಗಳ ಪರಿಹಾರ ಧನದ ಐತೀರ್ಪಿನಂತೆ 
ಹಣ ಪಡೆದು, ಹೆಚ್ಚಿನ ಪರಿಹಾರಧನಕ್ಕಾಗಿ ಭೂಸ್ವಾಧೀನ ಕಾಯ್ದೆ ಕಲಂ 18(1)ರಡಿ ರಾಮನಗರ ಸಿವಿಲ್‌ (ಹಿರಿಯ ಶ್ರೇಣಿ) 
ನ್ಯಾಯಾಲಯದಲ್ಲಿ ಭೂಸ್ವಾಧೀನ ಪ್ರಕರಣ ದಾಖಲಿಸಿದ್ದು, ಈ ಪ್ರಕರಣದಲ್ಲಿ ಸಿವಿಲ್‌ ನ್ಯಾಯಾಲಯವು ದಿನಾಂಕ 
19/04/97ರಂದು ನೀಡಿದ ತೀರ್ಪಿನಲ್ಲಿ ಪರಿಹಾರ ಧನವನ್ನು ಪ್ರತಿ ಎಕರೆಗೆ ರೂ.22,500/-ಕ್ಕೆ ಹೆಚ್ಚಿಸಿದೆ. ಸದರಿ ತೀರ್ಪಿನ 
ವಿರುದ್ಧ ಉಚ್ಚ ನ್ಯಾಯಾಲಯದಲ್ಲಿ ಎಂಎಫ್‌ಎ ಸಂಖ್ಯೆ:3717/97 ದಾಖಲಿಸಿದ್ದು, ನ್ಯಾಯಾಲಯವು ದಿನಾಂಕ 12/06/03ರ 
ತೀರ್ಪಿನಲ್ಲಿ ಪ್ರಕರಣವನ್ನು ಮರು ಪರಿಶೀಲಿಸಲು ಕೆಳ ನ್ಯಾಯಾಲಯಕ್ಕೆ ನಿರ್ದೇಶನ ನೀಡಿದೆ. ಈ ಬಗ್ಗೆ ಮಾನ್ಯ ಸಿವಿಲ್‌ 
ನ್ಯಾಯಾಲಯವು ಪ್ರಕರಣವನ್ನು ಪುನರ್‌ ಪರಿಶೀಲಿಸಿ ದಿನಾಂಕ 09/12/04ರಲ್ಲಿ ನೀಡಿದ ತೀರ್ಪಿನಲ್ಲಿ ಪ್ರತಿ ಎಕರೆಗೆ 
ರೂ.22 500/-ಗಳ ಪರಿಹಾರ ದನ ಹಾಗೂ ಪಂಪ್‌ಸೆಟ್‌/ಬಾವಿಗೆ ಹೆಚ್ಚುವರಿಯಾಗಿ ರೂ.20,970/-ಗಳ ಪರಿಹಾರ ಧನವನ್ನು 
ನೀಡಲು ಆದೇಶಿಸಿದೆ. 
ಸಿವಿಲ್‌ ನ್ಯಾಯಾಲಯದ ತೀರ್ಪನ್ನು ಅನುಷ್ಟಾ ನನಗೊಳಿಸುವಂತೆ ಕಂದಾಯ ಇಲಾಖೆಯು ಅಭಿಪ್ರಾಯ ಪಟ್ಟಿದೆ. ಹೆಚ್ಚಿನ 
ಪರಿಹಾರ ಧನಕ್ಕೆ ತೀರ್ಪು ನೀಡಿರುವ ಪ್ರಕರಣದ ವಿವರ ಕೆಳಕಂಡಂತಿದೆ: 








ಕ್ರ ಎಲ್‌ಎಸಿ ಎಂಎಫ್‌ಎ ಸಿ ವಿಸ್ತೀರ್ಣ ಪರಿಹಾರ ಮೊತ್ತ 
ಸಂ| ಸಂಖ್ಯೆ ಸಂಖ್ಯೆ ಬ ಎ-ಗುಂ. ರೂ.ಗಳಲ್ಲಿ 
1 2/88 3717/97 92 & 99 9-01 8,22,996-00 


























* ಪರಿಹಾರ ಧನದ ಮೊತ್ತದಲ್ಲಿ ನ್ಯಾಯಾಲಯದ ವೆಚ್ಚ ಸಹ ಸೇರಿದೆ. 
ಪ್ರಸ್ತಾವನೆಯನ್ನು ಕೂಲಂಕಷವಾಗಿ ಪರಿಶೀಲಿಸಿ ಸರ್ಕಾರವು ಕೆಳಕಂಡಂತೆ ಆದೇಶ ಹೊರಡಿಸಿದೆ. 
ಸರ್ಕಾರಿ ಆದೇಶ ಸಂಖ್ಯೆ: ಸನೀಇ 73 ಭೂಸ್ವಾಪ್ರ 2008, ಬೆಂಗಳೂರು, ದಿನಾಂಕ 10ನೇ ಸೆಪ್ಟೆಂಬರ್‌ 2009. 
ರಾಮನಗರ ಜಿಲ್ಲೆ ಕನಕಪುರ ತಾಲ್ಲೂಕು ಮುರುಕಣಿ ಸಣ್ಣ ನೀರಾವರಿ ಕೆರೆ ನಿರ್ಮಾಣಕ್ಕಾಗಿ 
ಸ್ವಾಧೀನಪಡಿಸಿಕೊಳ್ಳಲಾದ ಸೋಮೇದ್ವಾಪನಹಳ್ಳಿ ಗ್ರಾಮಕ್ಕೆ ಸೇರಿದ ಸರ್ವೆ ನಂಬರ್‌ಗಳ ಜಮೀನುಗಳಿಗೆ ನ್ಯಾಯಾಲಯವು 
ಪ್ರಕರಣದಲ್ಲಿ ನೀಡಿರುವ ತೀರ್ಪಿನಂತೆ ಹಾಗೂ ಭೂಸ್ವಾಧೀನ ಕಾಯ್ದೆಯಲ್ಲಿಯ ಸೂಚನೆಗಳಂತೆ ಲೆಕ್ಕಾಹಾಕಿದ ಪರಿಹಾರ ಧನ 
ಮೊತ್ತ ರೂ.8,22,996-00ಗಳನ್ನು(ಎ೦ಟು ಲಕ್ಷದ ಇಪ್ಪತ್ರೆರಡು ಸಾವಿರದ ಒಂಭೈನೂರ ತೊಂಭತ್ತಾರು ರೂ.ಗಳು ಮಾತ್ರ) 
ಪಾವತಿಸಲು ಸರ್ಕಾರವು ಅನುಮೋದನೆ ನೀಡಿದೆ. ಹಣ ಪಾವತಿಗೆ ಘಿ ಮತ್ತೊಮ್ಮೆ ಲೆಕ್ಸಾಚಾರ ತ:ಖ್ತೆಯನ್ನು 
ದೃಢೀಕರಿಸಿಕೊ೦ಡು ಪಾವತಿಸತಕ್ಕದ್ದು ಹಾಗೂ ಎರಡನೇ ಬಾರಿ ಪಾವತಿಯಾಗದಂತೆ ಎಚ್ಚರವಹಿಸತಕ್ಕದ್ದು. 

ಈ ವೆಚ್ಚವನ್ನು 2009- 10ನೇ ಸಾಲಿನ ಆಯವ್ಯಯದ ಲೆಕ್ಕಶೀರ್ಷಿಕೆ 4702- 00- 800-1- 05 “ಭೂಸ್ವಾಧೀನ ವೆಚ್ಚಗಳು 
ಮತ್ತು ಕ್ಷೇಂಗಳು-ಇತ್ಯರ್ಥ 132 ಬಂಡವಾಳ ವೆಚ್ಚಗಳು "ಅಡಿಯಲ್ಲಿ "ಸಣ್ಣ ನೀರಾವರಿ ಇಲಾಖೆಗೆ ಒದಗಿಸಿರುವ ಅನುದಾನದಿಂದ 
ಭರಿಸಿಕೊಳ್ಳತಕ್ಕದ್ದು. 

ಭೂಸ್ವಾಧೀನಕ್ಕೊಳಪಟ್ಟ ಜಮೀನುಗಳು ಇನ್ನೂ ಸಣ್ಣ ನೀರಾವರಿ ಇಲಾಖೆಯ ಹೆಸರಿಗೆ ವರ್ಗಾವಣೆಯಾಗದಿದ್ದಲ್ಲಿ, 
ಕೂಡಲೇ ಸಂಬಂಧಿಸಿದ ಸಣ್ಣ ನೀರಾವರಿ ಅಧಿಕಾರಿಗಳು ವರ್ಗಾವಣೆ ಬಗ್ಗೆ ಕ್ರಮ ಕೈಗೊಳ್ಳತಕ್ಕದ್ದು 

ಈ ಆದೇಶವನ್ನು ಆರ್ಥಿಕ ಇಲಾಖೆಯ ಆದೇಶ ಸಂಖ್ಯೆ ಎಫ್‌ಡಿ 1 ಟಿಎಫ್‌ಪಿ 2008, ದಿನಾಂಕ 16/05/2008ರಲ್ಲಿ 
ಇಲಾಖಾ ಕಾರ್ಯದರ್ಶಿಯವರಿಗೆ ನೀಡಿರುವ ಆರ್ಥಿಕಾಧಿಕಾರ ದನ್ವಯ ಹೊರಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌. 2167 ಕೆ. ಸುಧಾಕರ ಶೆಟ್ಟಿ 
ಸರ್ಕಾರದ ಅಧೀನ ಕಾರ್ಯದರ್ಶಿ, ಜಲಸಂಪನ್ಮೂಲ ಇಲಾಖೆ(ಸಣ್ಣ ನೀರಾವರಿ) 


ಭಾಗ - ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್‌ ೨೨, ೨೦೦೯ ೩೦೧೭ 





ಆರ್ಥಿಕ ಸಚಿವಾಲಯ 
ವಿಷಯ : ಶೀ ಹೆಚ್‌.ಪಿ. ಹಬೀಬುಲ್ಲಾ ಬೇಗ್‌, ವಾಣಿಜ್ಯ ತೆರಿಗೆ ಅಧಿಕಾರಿ, (ಗುಪ್ತವಾರ್ತೆ), ಚಿಕ್ಕಮಗಳೂರು, ಇವರ 
ಎರುದ್ಧದ ಅಭಿಯೋಜನಾ ಆದೇಶದ ಮಂಜೂರಾತಿ ನೀಡುವ ಬಗ್ಗೆ. 


ಓದಲಾಗಿದೆ : 1) ಅಪರ ಪೊಲೀಸ್‌ ಮಹಾನಿರ್ದೇಶಕರು, ಕರ್ನಾಟಕ ಲೋಕಾಯುಕ್ತ ಬೆಂಗಳೂರು, ಇವರ ಪತ್ರ 
ಸಂಖ್ಯೆ :ಲೋಕ್‌/ಐಎನ್‌ವಿ (ಜಿ)/ ಎಂ೦-1/ಸಿಆರ್‌-1/2008/ಚಿಕ್ಕಮಗಳೂರು ದಿನಾಂಕ :4.10.2008 
2) ತನಿಖಾಧಿಕಾರಿಯವರ ವರದಿ ಸಂಖ್ಯೆ :ಪಿವಿ/ಕಲೋ/ಜಿಮ/ಮೊ.ಸಂ.1/2008 ದಿನಾಂಕ :28.8.2008. 
3) ತನಿಖಾ ದಾಖಲೆಗಳಾದ ಫಿರ್ಯಾದು, ಪ್ರಥಮ ವರ್ತಮಾನ ವರದಿ, ಪ್ರಾಯೋಗಿಕ ಪಂಚನಾಮೆ, 
ಜಪ್ತಿ ಪಂಚನಾಮೆ, ಸ್ವತ್ತುಗಳ ಪಟ್ಟಿ ರಾಸಾಯನಿಕ ಪರೀಕ್ಷಕರ ವರದಿ, ಸಾಕ್ಷಿಧಾರರ ಹೇಳಿಕೆಗಳು, 
ಲಂಚದ ಬೇಡಿಕೆಗೆ ಸಂಬಂಧಪಟ್ಟ ಕಡತಗಳು. 
4) ಅಪರ ಪೊಲೀಸ್‌ ಮಹಾನಿರ್ದೇಶಕರು, ಕರ್ನಾಟಕ ಲೋಕಾಯುಕ್ತ ಬೆಂಗಳೂರು, ಇವರ ಪತ್ರ 
ಸಂಖ್ಯೆ :ಲೋಕ್‌/ಐಎನ್‌ವಿ(ಜಿ)/ ಎ೦-1/ಸಿಆರ್‌-1/2008/ಚಿಕ್ಕಮಗಳೂರು ದಿನಾಂಕ :6.12.2008 
8.4.2009 ಮತ್ತು 30.6.2009. 
ಪ್ರಸ್ತಾವನೆ: 
ಶ್ರೀ ಹೆಚ್‌. ಪಿ. ಹಬೀಬುಲ್ಲಾ ಬೇಗ್‌, ವಾಣಿಜ್ಯ ತೆರಿಗೆ ಅಧಿಕಾರಿ, ಇವರ ಎರುದ್ಧ ಗುನ್ನೆ ಸಂಖ್ಯೆ:1/2008 ರಲ್ಲಿ ಆರಕ್ಷಕ 
ನಿರೀಕ್ಷಕರು, ಕರ್ನಾಟಕ ಲೋಕಯುಕ್ತ, ಚಿಕ್ಕಮಗಳೂರು ಪೊಲೀಸ್‌ ಠಾಣೆಯಲ್ಲಿ ದಾಖಲಿಸಿರುವ ಪ್ರಕರಣದ 
ತನಿಖಾಧಿಕಾರಿಯವರ ಅಂತಿಮ ವರದಿ ಮತ್ತು ತನಿಖಾ ದಾಖಲಾತಿಗಳನ್ನು ಹೆಚ್ಚುವರಿ ಪೊಲೀಸ್‌ ಮಹಾನಿರ್ದೇಶಕರು, 
(ಪೊಲೀಸ್‌ ವಿಭಾಗ), ಕರ್ನಾಟಕ ಲೋಕಾಯುಕ್ತ, ಬೆಂಗಳೂರು, ಇವರು ಮೇಲೆ ಓದಲಾಗಿರುವ ಕ್ರಮ ಸಂಖ್ಯೆ(3)ರ ಪತ್ರ 
ದಿನಾಂಕ:4.10.2008 ರೊಡನೆ ಕಳುಹಿಸುತ್ತಾ, ಆಪಾದಿತ ಅಧಿಕಾರಿಯವರನ್ನು ಘನ ನ್ಯಾಯಾಲಯದಲ್ಲಿ ಅಭಿಯೋಜನೆಗೆ 
ಒಳಪಡಿಸಲು ಲಂಚ ನಿರೋಧಕ ಕಾಯ್ದೆ 1988ರ 19ನೇ ಕಲಂನ ಅಡಿಯಲ್ಲಿ ಮಂಜೂರಾತಿಗಾಗಿ ಸಕ್ಷಮ ಪ್ರಾಧಿಕಾರವಾದ 
ಸರ್ಕಾರವನ್ನು ಕೋರಿರುತ್ತಾರೆ. 
ಸಕ್ಷಮ ಪ್ರಾಧಿಕಾರವಾದ ಸರ್ಕಾರವು ಹೆಚ್ಚುವರಿ ಪೊಲೀಸ್‌ ಮಹಾ ನಿರ್ದೇಶಕರು, (ಪೊಲೀಸ್‌ ವಿಭಾಗ), ಕರ್ನಾಟಕ 
ಲೋಕಾಯುಕ್ತ, ಬೆಂಗಳೂರು, ಇವರ ಆಪಾದಿತ ಅಧಿಕಾರಿಯನ್ನು ಘನ ನ್ಯಾಯಾಲಯದಲ್ಲಿ ಅಭಿಯೋಜನೆಗೆ ಒಳಪಡಿಸಲು 
ಲಂಚ ನಿರೋಧಕ ಕಾಯ್ದೆ 1988ರ ಕಲಂ 7, 13 (1 (ಡಿ) ಜೊತೆಯಲ್ಲಿ ಓದಲಾದ 13(2)ರ ಅಡಿಯಲ್ಲಿ ಎಸಗಿರುವ 
ಅಪರಾಧಕ್ಕಾಗಿ ಅಭಿಯೋಜನೆಗೆ ಒಳಪಡಿಸಲು ಉಲ್ಲೇಖಿತ ಕಾಯ್ದೆಯ 19ನೇಯ ಕಲಂ ಅಡಿಯಲ್ಲಿ ಮಂಜೂರಾತಿಗಾಗಿ 
ಸರ್ಕಾರವನ್ನು ಕೋರಿರುತ್ತಾರೆ. ಮೇಲೆ ಓದಲಾಗಿರುವ ಕ್ರಮ ಸಂಖ್ಯೆ(6)ರ ಸರ್ಕಾರಿ ಆದೇಶದಲ್ಲಿ ಈ ಅಧಿಕಾರಿಯನ್ನು 
ಅಭಿಯೋಜಕ ಒಳಪಡಿಸಲು ಮಂಜೂರಾತಿಯನ್ನು ನೀಡಲಾಗಿತ್ತು ಆದರೆ ತದನಂತರದ ಬೆಳವಣಿಗೆಯ ಒನ್ನೆಲೆಯಲ್ಲಿ 
ಪ್ರಕರಣವನ್ನು ಮತ್ತೊಮ್ಮೆ ಪರಿಶೀಲಿಸಲಾಗಿದೆ. 
ಸಕ್ಷಮ ಪ್ರಾಧಿಕಾರವಾದ ಸರ್ಕಾರವು ಅಪರ ಪೊಲೀಸ್‌ ಮಹಾನಿರ್ದೇಶಕರು, ಪೊಲೀಸ್‌ ವಿಭಾಗ, ಕರ್ನಾಟಕ 
ಲೋಕಾಯುಕ್ತ ಬೆಂಗಳೂರು, ಇವರು ಮೇಲೆ ಓದಲಾಗಿರುವ ಕ್ರಮ ಸಂಖ್ಯೆ(3)ರ ಪತ್ರ ದಿನಾಂಕ:4.10.2008 ರೊಂದಿಗೆ 
ಕಳುಹಿಸಿಕೊಟ್ಟ ಈ ಕೆಳಕಂಡ ದಾಖಲಾತಿಗಳನ್ನು ಪರಿಶೀಲಿಸಿದೆ. 
1 ಶ್ರೀ ಎ.ವಿ. ಸುರೇಶ್‌, ಬಿನ್‌. ವೆಂಕಟಾಚಲ, ವ್ಯಾಪಾರಿ, ಕನ್ನಿಕಾ ಪ್ಲಾಸ್ಟಿಕ್‌, ನಾಯ್ಡು ಬೀದಿ, ಚಿಕ್ಕಮಗಳೂರವರ 
ಫಿರ್ಯಾದು ದಿನಾಂಕ:7.1.2008. 
2) ಪ್ರಥಮ ವರ್ತಮಾನ ವರದಿ: ಚಿಕ್ಕಮಗಳೂರು ಲೋಕಾಯುಕ್ತ ಪೊಲೀಸ್‌ ಠಾಣೆ ಮೊಕದ್ದಮೆ ಸಂಖ್ಯೆ:1/2008 
ದಿನಾಂಕ:7.1.2008. 
3) ಪ್ರಾಯೋಗಿಕ ಪಂಚನಾಮೆ ದಿನಾಂಕ:7.1.2008 ರಂದು ಠಾಣೆಯಲ್ಲಿ ಜರುಗಿಸಿದ ವಹಿಸುವಿಕೆ ಪಂಚನಾಮೆ 
4) ಟ್ರಾಪ್‌ ಪಂಚನಾಮೆ ದಿನಾಂಕ:7.1.2008. 
5) ರಾಸಾಯನಿಕ ಪರೀಕ್ಷಕರ ಪರೀಕ್ಷಣಾ ವರದಿ ಸಂಖ್ಯೆ:ಪಿಹೆಚ್‌ ಐ/ಸಿಎ೦ಇ/ಲೋಕ್‌ /138/07-08 ದಿನಾಂಕ:9.1.2009ದ 
6) ಕೃತ್ಯ ನಡೆದ ಸ್ಥಳದ ನಕಾಶೆ: ಸಹಾಯಕ ಕಾರ್ಯನಿರ್ವಾಹಕ ಇಂಜಿನಿಯರ್‌, ನಂ.1... ಉಪವಿಭಾಗ, 
ಲೋಕೋಪಯೋಗಿ ಇಲಾಖೆ, ಚಿಕ್ಕಮಗಳೂರು ರವರ ಪತ್ರಸಂಖ್ಯೆಸಕಾಇಂ/ನಂ.1/ಉವಿ/ಲೋಇ/ಚಿಮ/ಎನ್ನೆಲ್‌/ 
ಲೋಕಾಯುಕ್ತ/ನಕ್ಷೆ/2007-08/926 ದಿನಾಂಕ:14.1.2008 
7) ಲಂಚ ಕೇಳಲು ಆಧಾರವಾದ ಕಡತ ಹಾಗೂ ದಾಖಲೆಗಳು 
8) ಆಪಾದಿತರ ಸಮಜಾಯಿಷಿ ಹೇಳಿಕೆಗಳು: 
ಶ್ರೀ ಹೆಚ್‌.ಬಿ. ಹಬೀಬುಲ್ಲಾ ಬೇಗ್‌, ವಾಣಿಜ್ಯ ತೆರಿಗೆ ಅಧಿಕಾರಿಯವರ ಹೇಳಿಕೆ ದಿನಾಂಕ:7.1.2008. 
9) ಸಾಕ್ಷಿಗಳ ಪಟ್ಟಿ: 


೩೦೧೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್‌ ೨೨, ೨೦೦೯ ಭಾಗ - ೧ 


1) ಶ್ರೀ ಎ.ವಿ. ಸುರೇಶ್‌, ಫಿರ್ಯಾದಿರವರ ಹೇಳಿಕೆ ದಿನಾಂಕ:8.1.2008. 
2) ಹೆಚ್‌.ವಿ. ಧಶರಥರಾಜು, ರವರ ಹೇಳಿಕೆ ದಿನಾಂಕ:7.1.2008 





3) ಶ್ರೀ ಎಂ. ಓಂಕಾರಪ್ಪ, ಪಂಚ ಸಾಕ್ಷಿ ದಿನಾಂಕ:8.1.2008 

4) ಶ್ರೀ ನರಹರಿ ಗಜಾನನ ಹೆಗಡೆ, ನೆರಳು ಮತ್ತು ಪಂಚ ಸಾಕ್ಷಿ ದಿನಾಂಕ:8.1.2008 

5) ಶ್ರೀ ಎನ್‌. ಲೋಕೇಶ್‌, ಜ್ಯೂನಿಯರ್‌ ಇಂಜಿನಿಯರ್‌ ರವರ ಹೇಳಿಕೆ ದಿ: 8.1.2008. 
6) ಶ್ರೀ ಸಿ. ಆನಂದ್‌, ಸಿ.ಹೆಚ್‌.ಸಿ. ದಿನಾ೦ಕ:7.1.2008 

7) ಶ್ರೀ ಜೆ. ರಂಗೇಗೌಡ, ಸಿ.ಹೆಚ್‌.ಸಿ. ದಿನಾಂಕ:7.1.2008 

8) ಶ್ರೀ ಬಿ.ಕೆ. ಪುಟ್ಟಸ್ತಾಮಾಚಾರ್‌, ಸಿ.ಹೆಚ್‌.ಸಿ.ರವರ ಹೇಳಿಕೆ ದಿನಾಂಕ:8.1.2008. 


ತನಿಖಾಧಿಕಾರಿಯಾದ ಶ್ರೀ ಹೆಚ್‌.ಎನ್‌. ಪಂಚಾಕ್ಷರಪ್ಪ ಪೊಲೀಸ್‌ ಇನ್ಸ್‌ ಪೆಕ್ಟರ್‌, ಕರ್ನಾಟಕ ಲೋಕಾಯುಕ್ತ, 
ಪೊಲೀಸ್‌ ವಿಭಾಗ, ಚಿಕ್ಕಮಗಳೂರು, ಇವರು ಶ್ರೀ ಹೆಚ್‌.ಬಿ. ಹಬೀಬುಲ್ಲಾಬೇಗ್‌, ವಾಣಿಜ್ಯ ತೆರಿಗೆ ಅಧಿಕಾರಿ, ರವರ ಎರುದ್ಧ 
ದಂಡನಾರ್ಹ ಪ್ರಕರಣವನ್ನು ಲಂಚ ನಿರೋಧಕ ಕಾಯ್ದೆ 1988ರ ಕಲಂ 7, 13 (1)(ಡಿ) ಜೊತೆಯಲ್ಲಿ 13(2) ರಡಿಯಲ್ಲಿ 
ಕರ್ನಾಟಕ ಲೋಕಾಯುಕ್ತ, ಚಿಕ್ಕಮಗಳೂರು ಪೊಲೀಸ್‌ ಠಾಣೆಯಲ್ಲಿ ಗುನ್ನೆ ಸಂಖ್ಯೆ:1/2008 ರಲ್ಲಿ ದಾಖಲಿಸಿಕೊಂಡಿರುತ್ತಾರೆ. 

ಆಪಾದಿತರು ಶ್ರೀ ಹೆಚ್‌. ಹಬೀಬುಲ್ಲಾಬೇಗ್‌, ವಾಣಿಜ್ಯ ತೆರಿಗೆ ಅಧಿಕಾರಿ, ರವರು ಫಿರ್ಯಾದಿಯಾದ ಶ್ರೀ ಎ.ವಿ. 
ಸುರೇಶ್‌, ಬಿನ್‌ ವೆಂಕಟಾಚಲ, ವ್ಯಾಪಾರಿ ಕನ್ನಿಕಾ ಪ್ಲಾಸ್ಟಿಕ್‌ ನಾಯ್ಡು ಬೀದಿ, ಚಿಕ್ಕಮಗಳೂರು, ಇವರ ಅಂಗಡಿಗೆ ಭೇಟಿ ನೀಡಿ, 
ಸದರಿ ಅಂಗಡಿ ತಪಾಸಣೆ ಮಾಡದಿರಲು ರೂ. 15,000/- ಗಳ ಅಕ್ರಮ ಸಂಭಾವನೆಯನ್ನು ಕೊಡುವಂತೆಯೂ ಇಲ್ಲದಿದ್ದರೆ 
ದಂಡ ಹಾಕುವುದಾಗಿಯೂ ತಿಳಿಸಿ, ಅಕ್ರಮ ಸಂಭಾವನೆಗೆ ಒತ್ತಾಯಿಸಿರುತ್ತಾರೆ. ಫಿರ್ಯಾದಿರವರಿಗೆ ಲಂಚ ಕೊಡಲು 
ಇಷ್ಟವಿಲ್ಲದ್ದರಿಂದ ಸದರಿ ಆರೋಪಿತರ ಮೇಲೆ ಸೂಕ್ತ ಕಾನೂನು ಕ್ರಮ ಕೋರಿರುತ್ತಾರೆ. 

ಮೇಲ್ಕಂಡ ಲಿಖಿತ ದೂರನ್ನು ಆಧರಿಸಿ, ಪೊಲೀಸ್‌ ನಿರೀಕ್ಷಕರು, ಕರ್ನಾಟಕ ಲೋಕಾಯುಕ್ತ, ಚಿಕ್ಕಮಗಳೂರುರವರು 
ಸದರಿ ಆರೋಪಿತ ಅಧಿಕಾರಿಯವರ ಮೇಲೆ ಭ್ರಷ್ಟಚಾರ ನಿರೋಧ ಕಾಯ್ದೆ 1988ರ ಕಲಂ 7, 13(1) (ಡಿ) ಜೊತೆಯಲ್ಲಿ 13 (2) 
ರಡಿಯಲ್ಲಿ ಮೊಕದ್ದಮೆ ಸಂಖ್ಯೆ:1/2008ರ ಪ್ರಕಾರ ಪ್ರಕರಣವನ್ನು ದಿನಾಂಕ:7.1.2008 ರಂದು ದಾಖಲಿಸಿಕೊಂಡು ತನಿಖೆಯನ್ನು 
ಕೈಗೊಂಡಿರುತ್ತಾರೆ. 

ಪಂಚ ಸಾಕ್ಷಿಗಳೊಡನೆ ತನಿಖಾಧಿಕಾರಿ ಮತ್ತು ಅವರ ಸಿಬ್ಬಂದಿ ವರ್ಗದವರು ದಿನಾಂಕ:7.1.2008 ರಂದು ಕನ್ನಿಕಾ 
ಪ್ಲಾಸ್ಟಿಕ್‌ ನಾಯ್ಡು ಬೀದಿ, ಚಿಕ್ಕಮಗಳೂರು, ಇಲ್ಲಿ ಬೀಸಿದ ಟ್ರ್ಯಾಪ್‌ ಯಶಸ್ವಿಯಾಗಿ, ಶ್ರೀ ಹೆಚ್‌.ಬಿ. ಹಬೀಬುಲ್ಲಾ ಬೇಗ್‌, ವಾಣಿಜ್ಯ 
ತೆರಿಗೆ ಅಧಿಕಾರಿಯವರು ಅಕ್ರಮ ಸಂಭಾವನೆಯಾದ ರೂ. 15,000/-ಗಳ ಲಂಚದ ಹಣವನ್ನು ಪಡೆಯುತ್ತಿರುವಾಗ ಲಂಚದ 
ಹಣದೊಡನೆ ಸಿಕ್ಕಿಹಾಕಿಕೊಂಡಿರುತ್ತಾರೆ. ಆಪಾದಿತ ಅಧಿಕಾರಿಯ ಬಲಗೈ ಮತ್ತು ಎಡಗೈ ಬೆರಳುಗಳನ್ನು ಫಿನಾಪ್ತಲಿನ್‌ ಪರೀಕ್ಷೆಗೆ 
ಒಳಪಡಿಸಲು ಸೋಡಿಯಂ ಕಾರ್ಬೋನೇಟ್‌ ದ್ರಾವಣದಲ್ಲಿ ಅದ್ದಿದಾಗ ದ್ರಾವಣವು ಸಕಾರಾತ್ಮಕವಾಗಿ ಪ್ರತಿಕ್ರಿಯಿಸಿದ್ದು, 
ರಾಸಾಯನಿಕ ತಜ್ಞರ ವರದಿಯಿಂದಲೂ ಸಹ ದೃಢಪಟ್ಟಿರುತ್ತದೆ. ನೆರಳು ಸಾಕ್ಷಿಯು ಅಕ್ರಮ ಸಂಭಾವನೆಯ ಬೇಡಿಕೆಗೆ ಮತ್ತು 
ಪಡೆಯುವಿಕೆಗೆ ಸಂಬಂಧಿಸಿದಂತೆ ಫಿರ್ಯಾದಿ ಹಾಗೂ ಆಪಾದಿತ ಅಧಿಕಾರಿ/ ನೌಕರರ ನಡುವಿನ ವ್ಯವಹಾರವನ್ನು 
ಗಮನಿಸಿರುತ್ತಾರೆ ಮತ್ತು ಸಂಭಾಷಣೆಯನ್ನು ಆಲಿಸಿರುತ್ತಾರೆ. ಅಕ್ರಮ ಸಂಭಾವನೆಯಾದ ರೂ. 15,000/ಗಳನ್ನು 
ಶ್ರೀ ಹೆಚ್‌.ಬಿ. ಹಬೀಬುಲ್ಲಾ ಬೇಗ್‌, ವಾಣಿಜ್ಯ ತೆರಿಗೆ ಅಧಿಕಾರಿಯವರಿಂದ ಕನ್ನಿಕಾ ಪ್ಲಾಸ್ಟಿಕ್‌ ನಾಯ್ಡು ಬೀದಿ, ಚಿಕ್ಕಮಗಳೂರು 
ಈ ಸ್ಥಳದಲ್ಲಿ ಪಂಚರ ಸಮಕ್ಷಮ ವಶಪಡಿಸಿಕೊಳ್ಳಲಾಗಿದೆ. 

ತನಿಖಾ ದಾಖಲೆಗಳಾದ ಫಿರ್ಯಾದು, ಪ್ರಥಮ ವರ್ತಮಾನ ವರದಿ, ಪ್ರಾಯೋಗಿಕ ಪಂಚನಾಮೆ, ಜಪ್ತಿ ಪಂಚನಾಮೆ, 
ಸ್ವತ್ತುಗಳ ಪಟ್ಟಿ, ರಾಸಾಯನಿಕ ಪರೀಕ್ಷಕರ ವರದಿ, ಸಾಕ್ಷಿದಾರರ ಹೇಳಿಕೆಗಳು, ಲಂಚದ ಬೇಡಿಕೆಗೆ ಸಂಬಂಧಪಟ್ಟ ಕಡತಗಳನ್ನು 
ಪರಿಶೀಲಿಸಲಾಗಿದೆ. ಇದರಿಂದಾಗಿ ಶ್ರೀ ಹೆಚ್‌.ಬಿ. ಹಬೀಬುಲ್ಲಾ ಬೇಗ್‌, ವಾಣಿಜ್ಯ ತೆರಿಗೆ ಅಧಿಕಾರಿ, ಇವರ ಮೇಲಿನ ಆರೋಪವು 
ಮೇಲ್ನೋಟಕ್ಕೆ ಸಾಭೀತಾಗಿರುವುದು ಕಂಡುಬರುತ್ತದೆ. 

ಈ ಎಲ್ಲಾ ಕಾರಣಗಳಿಂದ ಆಪಾದಿತರು ಲಂಚ ನಿರೋಧ ಕಾಯ್ದೆ 1988ರ ಕಲಂ 7, 131) (ಡಿ)ರ ಜೊತೆಗೆ 
ಓದಲಾದ ಕಲಂ 13(2) ರ ಅಡಿಯಲ್ಲಿ ಶಿಕ್ಷಾರ್ಹ ಅಪರಾಧವನ್ನು ಎಸಗಿರುವುದು ಮೇಲ್ನೋಟಕ್ಕೆ ಸಂಪೂರ್ಣವಾಗಿ 
ಮನವರಿಕೆಯಾಗಿದೆ. ಆದ್ದರಿಂದ ಇವರನ್ನು ಲಂಚ ನಿರೋಧ ಕಾಯ್ದೆ 7, 13(0(ಡಿ)ರ ಜೊತೆಗೆ ಓದಲಾದ ಕಲಂ 13(2)ರ 
ಅಡಿಯಲ್ಲಿ ಅಭಿಯೋಜನೆಗೆ ಒಳಪಡಿಸುವುದು ಅವಶ್ಯಕವೆಂದು ಸರ್ಕಾರಕ್ಕೆ ಮನವರಿಕೆಯಾಗಿರುತ್ತದೆ. 

ಸಕ್ಷಮ ಪ್ರಾಧಿಕಾರವಾದ ಸರ್ಕಾರವು ಆಪಾದಿತ ಅಧಿಕಾರಿಯನ್ನು ಕೆಲಸದಿಂದ ತೆಗೆದುಹಾಕುವ ಅಧಿಕಾರವನ್ನು 
ಹೊಂದಿರುತ್ತದೆ. ಆದ್ದರಿಂದ ಲಂಚ ನಿರೋಧ ಕಾಯ್ದೆ 1988ರ ಕಲಂ 19ಸಿ) ರಡಿಯಲ್ಲಿ ಆಪಾಧಿತ ಅಧಿಕಾರಿಯಾದ 
ಶ್ರೀ ಹೆಚ್‌.ಬಿ. ಹಬೀಬುಲ್ಲಾ ಬೇಗ್‌, ವಾಣಿಜ್ಯ ತೆರಿಗೆ ಅಧಿಕಾರಿಯವರನ್ನು ಲಂಚ ನಿರೋಧ ಕಾಯ್ದೆ 1988ರ ಕಲಂ 7 ಮತ್ತು 
13.1) (ಡಿ) ಜೊತೆಗೆ 133 (2) ರಡಿಯಲ್ಲಿ ಅಭಿಯೋಜನೆಗೆ ಒಳಪಡಿಸಲು ಮಂಜೂರಾತಿ ನೀಡುವ ಅಧಿಕಾರವನ್ನು 
ಸರ್ಕಾರವು ಹೊಂದಿರುತ್ತದೆ. ಆದುದರಿಂದ ಈ ಕೆಳಕಂಡ ಆದೇಶ. 


ಭಾಗ - ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್‌ ೨೨, ೨೦೦೯ ೩೦೧೯ 





ಸರ್ಕಾರಿ ಆದೇಶ ಸಂಖ್ಯೆ:ಆಇ 4 ವಾತೆತ 2008, ಬೆಂಗಳೂರು, ದಿನಾಂಕ: 1ನೇ ಸೆಪ್ಟೆಂಬರ್‌, 2009 

ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಕಾರಣಗಳ ಮೇರೆಗೆ ಲಂಚ ನಿರೋಧಕ ಕಾಯ್ದೆ 1988ರ ಕಲಂ 19(1)(ಬಿ) ರಡಿಯಲ್ಲಿ 
ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಸರ್ಕಾರವು ಆಪಾದಿತ ಅಧಿಕಾರಿಯಾದ ಶ್ರೀ ಹೆಚ್‌.ಬಿ. ಹಬೀಬುಲ್ಲಾ ಬೇಗ್‌, ವಾಣಿಜ್ಯ 
ತೆರಿಗೆ ಅಧಿಕಾರಿ, ಇವರನ್ನು ಲಂಚ ನಿರೋಧಕ ಕಾಯ್ದೆ 1988ರ ಕಲಂ 7, 131) (ಡಿ) ಜೊತೆಯಲ್ಲಿ ಓದಲಾದ ಕಲಂ 
13(2)ರಡಿಯಲ್ಲಿ ಎಸಗಿರುವ ಅಪರಾಧಕ್ಕಾಗಿ ಅಭಿಯೋಜಿಸಲು ಈ ಮೂಲಕ ಪರಿಷ್ಕತ ಮಂಜೂರಾತಿಯನ್ನು ನೀಡುತ್ತಿದೆ. 

ಕರ್ನಾಟಕ ಸರ್ಕಾರದ (ವ್ಯವಹಾರ ನಿರ್ವಹಣೆ) ನಿಯಮಗಳು, 1977ರ ಮೇಲ್ಕಂಡ ನಿಯಮಗಳನ್ವಯ ಈ 
ಆದೇಶವನ್ನು ನನ್ನ ಕಛೇರಿಯ ಮೊಹರು ಮತ್ತು ಸಹಿಯ ಅಡಿಯಲ್ಲಿ ದಿನಾಂಕ:1.9.2009 ರಂದು ಹೊರಡಿಸಿದೆ. 

ಈ ಹಿಂದೆ ಹೊರಡಿಸಲಾಗಿದ್ದ ಸರ್ಕಾರಿ ಆದೇಶ ಸಂಖ್ಯೇಆಇ 4 ವಾತೆತ 2008, ದಿನಾಂಕ:18.6.2009ನ್ನು 
ಹಿಂತೆಗೆದುಕೊಳ್ಳಲಾಗಿದೆ. 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಪಿ.ಆರ್‌. 2125 ಎಲ್‌.ಎಸ್‌. ವಾಸನ್‌ 
ಸರ್ಕಾರದ ಅಧೀನ ಕಾರ್ಯದರ್ಶಿ 
ಆರ್ಥಿಕ ಇಲಾಖೆ (ವಾಣಿಜ್ಯ ತೆರಿಗೆ-2) 
ಕಾರ್ಮಿಕ ಸಚಿವಾಲಯ 
ವಿಷಯ: ಉದ್ಯೋಗ ಮತ್ತು ತರಬೇತಿ ಇಲಾಖೆಯ ಅಧಿಕಾರಿಗಳಿಗೆ ಆರ್ಥಿಕ ಅಧಿಕಾರ ಪ್ರತ್ಯಾಯೋಜನೆ ಮಾಡುವ 
ಓದಲಾಗಿದೆ: ದಿನಾಂಕ: 19/05/2009ರಂದು ಅಪರಾಹ್ನ 2.30 ಗಂಟೆಗೆ ಅಪರ ಮುಖ್ಯ ಕಾರ್ಯದರ್ಶಿಯವರ 
ಅಧ್ಯಕ್ಷತೆಯಲ್ಲಿ ನಡೆದ ತೋಟಗಾರಿಕೆ ಇಲಾಖೆ ಮತ್ತು ಉದ್ಯೋಗ ಮತ್ತು ತರಬೇತಿ ಇಲಾಖೆಗೆ 
ಸಂಬಂಧಿಸಿದಂತೆ ಆರ್ಥಿಕ ಅಧಿಕಾರ ಪ್ರತ್ಯಾಯೋಜನೆ ಸಮಿತಿ ಸಭೆಯ ನಡವಳಿಗಳು. 
ಸರ್ಕಾರಿ ಆದೇಶ ಸಂಖ್ಯೆ ಕಾಳ 74 ಇಟಿಎಂ 2009 ಬೆಂಗಳೂರು, ದಿನಾಂಕ 18ನೇ ಆಗಸ್ಟ್‌, 2009. 
ಮೇಲೆ ಉಲ್ಲೇಖಿಸಿರುವ ಅಧಿಕಾರ ಪ್ರತ್ಯಾಯೋಜನಾ ಸಮಿತಿಯ ಸಭಾ ನಡವಳಿಯಲ್ಲಿ ತೀರ್ಮಾನಿಸಿರುವಂತೆ ಉದ್ಯೋಗ 
ಮತ್ತು ತರಬೇತಿ ಇಲಾಖೆಯ ತರಬೇತಿ ವಿಭಾಗಕ್ಕೆ ಸಂಬಂಧಿಸಿದಂತೆ ಆರ್ಥಿಕ ಪ್ರತ್ಯಾಯೋಜನೆಯನ್ನು ಈ ಆದೇಶಕ್ಕೆ 
ಲಗತ್ತಿಸಿರುವ ಅನುಬಂಧದಲ್ಲಿ ನಿಗದಿ ಪಡಿಸಲಾಗಿದೆ. ಈ ಆರ್ಥಿಕ ಪ್ರತ್ಯಾಯೋಜನೆಯು ಆಯವ್ಯಯ ಲಭ್ಯತೆಗೆ ಒಳಪಡುತ್ತದೆ 
ಹಾಗೂ ಈ ಪ್ರತ್ಯಾಯೋಜನನ್ವಯ ಎಲ್ಲಾ ಖರೀದಿಗಳಿಗಾಗಿ ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆ 
ಅಧಿನಿಯಮ ಮತ್ತು ನಿಯಮಗಳನ್ನು ಪಾಲಿಸತಕ್ಕದ್ದು. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ವಿಮಲಾ ಕುಮಾರಿ 
ಸರ್ಕಾರದ ಉಪ ಕಾರ್ಯದರ್ಶಿ 
ಕಾರ್ಮಿಕ ಇಲಾಖೆ 
ANNEXURE TO GOVERNMENT ORDER NO. LD 74 ETM 2009 
DT. 18/08/2009 DELEGATING FINANCIAL POWERS 
TO THE OFFICERS IN THE TRAINING WING OF DEPARTMENT 
OF EMPLOYMENT AND TRAINING 
































Commissioner A Joint 
oin 
SL | Directors, Principal | Principal 
NAME OF THE POWER Director RO 
NO Divisional Grade-1 | Grade-ll 
H.Q. 
Offices 
1 2 3 4 5 6 7 
1 To sanction purchase of 
raw materials including 
stationary articles Rs.1 lakh | Rs.75000 at | Rs.50000 | Rs.30000 
| po Full Powers | | ಬ ಕ 
required for training ata time atime atatime | atatime 
purpose subject to 
budget limitation 








೩೦೨೦ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್‌ ೨೨, ೨೦೦೯ 


2 


3 


4 


5 


ಭಾಗ - ೧ 





To allocate the seats and 
consequent shifting of 
instructional 
supporting staff from one 
Industrial Training 
Institute/Office to other 
Training 


and 


Industrial 
Institute/Office 


Full Powers 





To sanction repairs and 
overhauling of tools and 
equipments of ITls 


Full Powers 


Rs.1 lakh 
at atime 


Rs.1 lakh at 
atime 


Rs.25000 
at atime 


Rs.20000 
at atime 





To sanction purchase of 


tools equipment and 
accessories required for 
each Industrial Training 


Institute Center. 


Rs.20 lakhs at 
atime 


Rs.5 
lakhs at a 
time 


Rs.1 lakh at 
atime 


Rs.75000 
at atime 


Rs.50000 
at atime 





Sanction of charge 
allowance under Rule 68 
of KCSR'’s to class lll 
officials 


One Year 


6 Months 


6 Months 


Three 
Months 


Three 
Months 





Sanction of charges 
(Transfer and/Labour) 
involved in moving 
machinery and 


equipment from one 
premises to another of 


an Institute. 


Full Powers 


Full 
Powers 


Full Powers 


Rs.10000 
at atime 


Rs.5000 
at atime 





Power to authorise 
drawal of amount in A.C. 


bill 


Rs.1Lakh ata 
time 


Rs.25000 
at atime 


Rs.25000 at 
atime 


Rs.15000 
at atime 


Rs.10000 
at atime 





To sanction purchase of 
sports articles within the 
budget allotment 


Full Powers 


Full 
Powers 


Full Power 


Rs.10000 
at atime 


Rs.5000 
at atime 





Sanction to conduct 
annual sports 
competitions - 
participation in 
tournaments. 


Full Powers 


Rs.5000 
at atime 


Rs.5000 ata 
time 


Rs.3000 
at atime 


Rs.2000 
at atime 





10 


To sanction educational 
tour of the trainees within 
the State 


Full Powers 


Full 
Powers 


Full Powers 





11 








To sanction supply of 
overall to the 
instructional staff as per 
the prescribed scales 





Full Powers 





Full 
Powers 





Full Powers 









































ಭಾಗ - ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್‌ ೨೨, ೨೦೦೯ ೩೦೨೧ 
1 2 3 4 5 6 7 
12 | To sanction purchase of 
materials and 
consumables including | Rs.50000 ata | Rs.25000 | Rs.10000 at | Rs.5000 Rs.3000 
stationery articles time at atime atime atatime | atatime 
required for Office 
purpose 
13 Power to countersign the 
T.A. bills relating to Non- - - Full Powers - - 
Gazetted staff 
14 Power to countersign 
Medial Reimbursement Full 
| 4 - Full Powers - - 
bills relating to Non- Powers 
Gazetted staff. 
15 Power to sanction loans 
and with drawal of GPF Rs.50000 | Rs.50000 at 
Full Powers \ \ - - 
to all Non-Gazetted at atime atime 
officers 
16 | To sanction investigation 
by Accountant General Ful 
u 
of 3 years old arrears Full Powers Full Powers - - 
| Powers 
claims of Non- Gazetted 
Staff 
17 | To sanction purchase of 
clocks, time piece, 
ಕ Rs.20000 | Rs.20000 at | Rs.5000 | Rs.5000 
furniture, Computer Full Powers \ | | ನ 
at atime atime atatime | atatime 
Printer and other articles 
of office equipments 
18 | To sanction refund of Full Rs.2000 | Rs.1000 
| Full Powers Full Powers | } 
wrong or excess credits Powers atatime | at atime 
19 | To sanction an 
| Full Rs.20000 | Rs.10000 
expenditure towards Full Powers Full Powers - } 
| | Powers atatime | atatime 
machine erections etc., 
20 | To declare stores as 
obsolete surplus or un- 
serviceable and dispose 
them of subject to fixing 
responsibility for the loss Rs.1 
Rs.1 Lakh at | Rs.25000 | Rs.10000 
where they have become Full Powers Lakh ata F ಕ 
atime atatime | atatime 
obsolete surplus or time 








unserviceable owing to 
negligence or fraud etc. 
on the part of individual 
Government servants 























೩೦೨೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್‌ ೨೨, ೨೦೦೯ ಭಾಗ - ೧ 





1 2 3 4 5 6 7 
21 Hiring of Furniture’s for | Rs.500000 at a | Rs.25000 | Rs.25000 at 
Examination works time at atime atime 





22 | Payment of Training 
charges to the trades for 
which infrastructure is 
| Rs.50000 | Rs.25000 at 
not available at ITls to Full Powers \ } - - 
ಸ ಬ್ಯ 8860016 atime 
the other premier training 
Institutes including 


trainees and trainers. 





23 | Purchase of Technical 
Books and Magazines | Rs.1 Lakh per | Rs.50000 Rs.25000 
and daily new papers for ITI per ITI per ITI 

ITI’s Staff and Trainees. 


Rs.15000 | Rs.10000 
per per 
Annum Annum 





























NOTE: 
1. All Powers are subject to budget provision 
2. All Powers to purchase are subject to following the KTPP Act., 
VIMALA KUMARI 
P.R. 2077 Deputy Secretary to Government 
Labour Department 


Subject: Constitution of Institute Management Committee to the 26 Government Industrial Training 
Institutes which have upgraded under the scheme of Public Private Partnership in the year 
2007-08. 
Read: Letter No. DET/T/COE/PPP-IMC/CR-56/07-08 dated: 21/04/2008 and 18/08/2009 
PREAMBLE: 

The Department of Employment and Training in its letters read at above has proposed to 
constitute Institute Management Committees to the 26 Government Industrial Training Institutes, which 
have upgraded under the scheme of Public Private Partnership in the year 2007-08. 

After examining the proposal in detail the Government have decided to constitute Institute 
Management Committees in respect of Government Industrial Training Institutes at 1) Hosur Road (W), 
Bangalore-29 [Industry Association-CIl], 2) Devanhalli [Industry Association-CIl], 3) Kolar [Industry 
Association-AWAKE], 4) Ammasandra [Industry Association-AWAKE], 5) Wilson Garden, Bangalore-27 
[Industry Association-AWAKE] 6) Sira [Industry Association-CIl], 7) Tumkur [Industry Association-CIl], 8) 
Bagepalli [Industry Association-AWAKE], 9) Chikmagalur [Industry Association-BCIC], 10) Gundluplet 
[Industry Association-Cll], 11) H.D.Kote [Industry Association-CIl], 12) Hunsur [Industry Association- 
BCIC], 13) Mangalore (W) [Industry Association-CIl], 14) Channarayapatna [Industry Association-CIl], 15) 
Belgaum (W) [Industry Association-FICCI], 16) Dandeli [Industry Association-BCIC], 17) Gadag (W) 
[Industry Association-CIl], 18) Dharwad [Industry Association-CIl], 19) Jamakhandi [Industry Association- 
AWAKE], 20) Gulbarga (W) [Industry Association-FKCCI], 21) Humnabad [Industry Association- AWAKE], 
22) Jevargi [Industry Association-FKCCI], 23) Hospet [Industry Association-BCIC], 24) Koppal [Industry 
Association-FICCI], 25) Vittalapura [Industry Association-BCIC], 26) Vadi [Industry Association-CIl] and 
hence this order. 

Government Order No. LD 133 ETI 2008, Bangalore Dated: 03° September, 2009. 
The Institute Management committee to the 26 Government Industrial Training Institutes upgraded 
under the scheme of Public Private Partnership in the year 2007-08 is constituted as mentioned below 
comprising the members shown against each institute for a period of five years with immediate effect. 


ಭಾಗ - ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್‌ ೨೨, ೨೦೦೯ ೩೦೨೩ 





GOVT. ITI(W) Hosur Road, Bangalore-29 
Institute Management Committee(IMC) 
Industry Association-Cll 








Sl. Name of member Additional information about the 
No member 
1 Chairman Mrs.Dharmambal General Manager 


NTTF Electronics Center 

Electronics City, Hosur 

Mobile: 9900131185 

2 Secretary Mr. Balakrishna. K Principal, 

Govt.ITI(W), Hosur Road, Bangalore-29 
Ph: 080-22246821 

Mobile: 9242855751Email: 


witibang@yahoo.com 








Members nominated by 
Ind. Partner 

3 Member Mr. S.S. Patil Additional General manager, HRD, 
Bharath Electronics Ltd., Bangalore 
Mobile: 9945492147 

Email: patilss@bel.co.in 

4 Member Mr. Patil HR Manager, TYCO Electronics, “TE 
Park” 22B, Doddenakudi 2nd Phase, 
Indusrial Area, Whitefield, Bangalore 
Ph:080-28540800 

Email: patilra@tycoelectronics.com 

5 Member Mr. S. Raghavan Vice President, Karnataka Hybrid Micro 
Devices Ltd. Electronics City, 
Bangalore - 100 

Ph: 080-28520208 

6 Member Mr. M.V.Nagaraj Managing Director, VXL Instruments, 
Bangalore 

Mobile: 984424444 


E-mail: nagaraim@vxl.co.in 

















Members nominated by 








State Govt. 
7 Member M.r. B.S. Raghupathy | Joint Director, Divisional Office, 
Employment & Training, Bangalore-27 
Mobile: 9900172066 
E-mail: bs-raghupathy@hotmail.com 
8 Member Mr.B.L Principal, 


Chandrashekar Govt. 1.T.l.(men), Hosur Road, 
Bangalore - 29 

Ph: 9448204506 

9 Member Mr. Rammohan District Employment Officer, Hosur 
Road, Bangalore-29 























೩೦೨೪ 


Sl. 
No 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್‌ ೨೨, ೨೦೦೯ ಭಾಗ - ೧ 


Name of member Additional information about the member 





10 


Member Mr. A.\Venkatesh Training Officer, Govt. I.T.I(W), Hosur 
Road, Bangalore-29 





11 








Member Ms. S.Usha Junior Training Officer, Govt 1.17.1(//), 
Hosur Road, Bangalore-29 











GOVT. ITI, Devanahalli 
Institute Management Committee(IMC) 
Industry Association-Cll 





Sl. 
No 


Name of member Additional information about the member 





Chairman Mr. AN. Govekar Associate Vice President - Quality 
Assurance, Kirloskar Toyoda Textile 
Machinery Ltd., Jigani Industrial Area, 
Bangalore Dist-562106 

Ph: 080-7826201-206 

Mobile: 9844184576 


Email: govekar@kttml.com 





Secretary Mr. Lakshminarayana Principal, Govt. 1.T.l, Devanahalli, 
Raju Bangalore Rural Dist, Mobile: 9880484841 





Members nominated by 
Ind. Partner 





Member Mr. Rajesh Goel Director, Ferrum Extreme Engineering Pvt. 
Ltd., KIADB Industrial Area Hoskote, 
Bangalore-562114 

Ph: 080-27971482 

Mobile: 9900146030 


E-mail: rajesh @ferrum.co.in 





Member Mr. G. Srinivas Rao Managing Director, MCML Systems Pvt. 
Ltd, Yelahanka, Bangalore 

Mobile: 9341233307 
Email:rao.ganapasrinivasa@mcmlsystems. 


com 





Member Mr. Halaswamy Managing Director, Magod Laser Machining 
Magod Pvt. Ltd., Bangalore 

Ph: 080- 
7826226Email:magodlaser@vsnl.com 





Member Mr. Gurubhaskar Senior Manager-Operations, Otto Bilz India, 
Bangalore 
Mobile: 9880585709 





Members nominated by 
State Govt. 











Member Mr. Siddalingiah Kuri Assistant Director (Trg), Divisional Office, 
Employment & Training, Bangalore - 27 
Mobile : 9448754373 

















ಭಾಗ-೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್‌ ೨೨, ೨೦೦೯ ೩೦೨೫ 
























































Sl. Name of member Additional information about the member 
No 
8 Member Mr. D.L Krishnamurthy | Principal, Govt. I.T.l, BT Center, Peenya, 
Bangalore-22 
Mobile: 9845065510 
9 Member Mrs. Thanuja District Employment Officer, Chikkabalapur 
Dist. 
10 | Member T.Ramamurthy Training Officer, Govt. 1.7.1, Devanahalli, 
Bangalore Rural 
11 | Member Mr. T.S. Prakash Junior Training Officer, Govt. 1.1.1, 
Devanahalli, Bangalore Rural. 
GOVT. ITI(W), Kolar 
Institute Management Committee(IMC) 
Industry Association-AWAKE 
SL. Name of member Additional information about the 
No member 
1 Chairman Ms. Jyothi Director, M/S Lakshmi Embroidery, 
Balakrishna Pvt. Ltd., Cheluvappa Garden, Near 
Vijayanagar Pipeline Road, 
Bangalore -40 
Mobile: 9845194883 
Email: jyothibalakrishna@gmail.com 
2 Secretary Mr. Krishnaraju K.K Principal, Govt I.T.l (W), Kolar 
Mobile: 9448209268 
Email: ppl gitiw kolar@yahoo.co.in 
Members nominated by Ind. 
Partner 
3 Member Ms. B.N.Anand Chirag Card Container, 
Kamakshipalya, Magadi Road, 
Bangalore-79 
Mob : 990188858 
4 Member 
5 Member Ms. Nanda Prasad M/s DENT-EQ 
#101/1, Surveyor Street 
Basavagudi, Bangalore - 560004 
ph: 26612394; 26610079 
Mob: +919980157617 
email: info@dent-eq.com 
6 Member Ms. Sunita Kumar Uniflow Engineering 














280/18, 7th Main, 5th Block 
Jayanagar, Bangalore - 560042 
Mob:+919448385281 

bij ambi@gmail.com 








೩೦೨೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್‌ ೨೨, ೨೦೦೯ ಭಾಗ - ೧ 























SL. Name of member Additional information about the 
No member 
Members nominated by 
State Govt. 
7 Member Mr. Sadathulla Baig Principal, Govt. I.T.l, K.G.F, Kolar Dist. 
M. Mobile: 9449505979 
8 Member Mr. Veranna Halkatti Principal , Govt. I.T.l, 
Devarayasamudra, Kolar Dist. 
9 Member Mr. Srinivasa. K District Employment Officer, Kolar 
10 | Member Mr. Vanishree.S.N Junior Training Officer, Govt. 1.7.1, 
K.G.F, Kolar Dist. 
11 | Member Mr. Vijaya Kumar.B.S | Junior Training Officer, Govt. I.T.l (W), 
Kolar 

















Note: Since the member 4 nominated by AWAKE has withdrawn his nomination, a new member 
will be intimated in the due course. 


GOVT. 111, Ammasandra 
Institute Management Committee(IMC) 
Industry Association- AWAKE 











5 Name of member Additional information about the 

No member 

1 Chairman Ms. Revathi Venkatraman | Secretary, AWAKE, Bangalore 

2 Secretary Mr. Veeranna Principal, Govt. 1.1.1, Ammasandra, 
Bangalore 


Mobile: 9341149246 
Email: gitiams@netone.in 





Members nominated by 








Ind. Partner 
3 Member Mr. S. Babu M/s Sampath Engg. Enterprises 
No 49/83, Magadi Main Road, 
Bangalore-23 
Ph: 23304009 / 23402884 
4 Member Mr. J. Crasta C M Eqyuipment & Instruments 


(1) Pvt Ltd 

B-194, 5" Main, ೧. B. No. 5487, 
Peenya Il Stage, Peenya Indl. Estate 
Bangalore-58 

Ph: 28361047 / 28360711 / 361 

Fax : 28360343 





5 Member Mr. S.Philip Lewis M/s electro-Mech Corporation 

No. D-95, Rajajinagar Indl. Estate, 
Bangalore-44 

Ph: 23351645 / 23303145 

Fax: 23111448 




















ಭಾಗ - ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್‌ ೨೨, ೨೦೦೯ ೩೦೨೭ 


















































SL. Name of member Additional information about the 

No member 

6 Member Mr. Sridhar V Precision Technoplast Ltd 
# 367, #3rd Block, Koramangala 
Bangalore - 560034 
Mob: +919845023473 
email: picvenky@hotmail.com 

Members nominated by 
State Govt. 

7 Member Mr. Muniswamy Principal, Govt. 1.1.1, Turuvekere, 
Tumkur Dist.Mobile: 9880484841 

8 Member Mr. Siddalingiah Kuri Assistant Director (Trg), Divisional 
Office, Employment & Training, 
Bangalore - 27 
Mobile : 9448754373 

9 Member Mr. Allabaksh District Employment Officer, Tumkur 

10 | Member Mr. Eranna Training Officer, Govt. I.T.l, 
Ammasandra, Tumkur Dist 

11 Member Mr. Durgaiah Junior Training Officer, Govt. I.T.l, 
Ammasandra, Tumkur Dist. 

GOVT. ITI, Wilson Garden, Bangalore-27 
Institute Management Committee(IMC) 
Industry Association-AWAKE 

Sl. Name of member Additional information about the 

No member 

1 Chairman Ms. Sudha Prakash President, AWAKE, Bangalore 

2 Secretary Mr. Sudhakar G.R Principal , Govt. 1.1.1, Wilson Garden, 


Bangalore-27 





Members nominated by Ind. 
Partner 

3 Member Ms. Shruthika Vin Enterprises 

Prakash G-01, Gagandeep, 1/21, 
Hanumanthappa Layout, Bangalore-1 
Mob : 9243102846 

Email - ceepe2002@yahoo.co.in 

4 Member Ms. Malathi V Kumar | Home Inn 

No 556, 0೫ Main, | stage, Indiranagar, 
Bangalore-38 














5 Member Mr. Raghunandan Numark, No 2/2, Union Street, 
Ramanna Bangalore-1 
6 Member Mr. Vinay Karthik Kenkere Infratech 


Managing Director 

# 43, Orchid House, Lower Palace 
Orchards 

Bangalore - 560003 

Mob: +919886012096 




















೩೦೨೮ 


No 


SL. 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್‌ ೨೨, ೨೦೦೯ 


Name of member 


ಭಾಗ - ೧ 


Additional information about the 
member 





Members nominated by 
State Govt. 

































































7 Member Mr. Renukaradya Principal, Govt. 1.1.1, Tumkur Road, 
-M.N Peenya, Bangalore - 22 Mob: +91 
9480042951 
8 Member Ms. Vanaja Assistant Director, Directorate of 
Employment and Training, Bangalore- 
27 
Mob: +91 9480180151 
9 Member Mr. Mylaraiah Assistant Director, District Employment 
Exchange, Hosur Road, Bangalore-29 
10 | Member Mr. Ramachandra Training Officer, Govt. I.T.l, Wilson 
Rao Garden, Bangalore-27 
11 Member Mr. K.N.Bheemesh Junior Training Officer, Govt. 1.7.1, 
Wilson Garden, Bangalore-27 
GOVT. ITI, Sira 
Institute Management Committee(IMC) 
Industry Association- Cll 
Sl. Name of member Additional information about the 
No. member 
1 Chairman Mr. A. Vaidyanathan Managing Director, Sumaya HMX 
Systems Ltd., Peenya Industrial 
Estate, Peenya, Bangalore - 22 
Mobile: 9342569490 
Email: vaidy@hmx.biz 
2 Secretary Mrs. Roopa J Principal, Govt. 1.1.1, Sira 
Ph: 08135-276459 
Members nominated by Ind. 
Partner 
3 Member Mr. T.M. Swamy CEO, Gowrishankar Chemicals. K.B 
Cross, Tumkur Dist 
4 Member Mr. B.R. Viswanathan | Managing Director, Wipara Industries, 
Peenya, Bangalore 
5 Member Mr. Babu Satyam Promoter Director, Process Pumps 
Ltd., Peenya, Bangalore 
6 Member Mr. Srikanth Rao Managing Director, Affordable 
Business Solutions Ltd., Bangalore 
Members nominated by State 
Govt. 
7 Member Mr.Kempaiah Principal, Govt. I.T.l, Kunigal, Tumkur 
District. 
8 Member Mr. Siddalingiah Kuri | Assistant Director (Trg), Divisional 














Office, Employment & Training, 
Bangalore - 27 Mobile : 9448754373 











ಭಾಗ - ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್‌ ೨೨, ೨೦೦೯ ೩೦೨೯ 


























SL. Name of member Additional information about the 

No member 

9 Member Mr. Allabaksh District Employment Officer, 
Employment Exchange, Tumkur 

10 | Member Mr. Ravindra Training Officer, Govt. I.T.l, Sira, 

G.Rudraganthi Tumkur Dist. 

11 Member Mr. Veerendra Murthy | Junior Training Officer, Govt. I.T.l, 

Sira, Tumkur Dist. 





GOVT. ITI, Tumkur 
Institute Management Committee(IMC) 
Industry Association- Cll 








Sl. Name of member Additional information about the 
No member 
1 Chairman Mr. A. Vaidyanathan Managing Director, Sumaya HMX 


Systems Ltd., Peenya Industrial 
Estate, Peenya, angalore - 22 
Mobile: 9342569490 

Email: vaidy@hmx.biz 





2 Secretary Mr. T.R.Kiran Kumar Principal, Govt. 1.7.1, Tumkur 
Ph: 08135-276459 





Members nominated by Ind. 














Partner 

3 Member Mr. T.M. Swamy CEO, Gowrishankar Chemicals. K.B 
Cross, Tumkur Dist 

4 Member Mr. B.R. Viswanathan | Managing Director, Wipara Industries, 
Peenya, Bangalore 

5 Member Mr. Babu Satyan Promoter Director, Process Pumps 
Ltd., Peenya, Bangalore 

6 Member Mr. Srikanth Rao Managing Director, Affordable 


Business Solutions Ltd., Bangalore 





Members nominated by 

















State Govt. 

7 Member Mr. Eshwarnaik. V.P Joint Director (Trg), Directorate of 
Employment & Training, Bangalore-27 
Ph:080-22243490 

8 Member Mr. Kempegowda Prinicpal, Govt. 1.7.1, Tiptur, Tumkur 
Dist. 

9 Member Mr. Allabaksh District Employment Officer, 
Employment Exchange, Tumkur 

10 | Member Mr. H.N.Murali Training Officer, Govt. 1.7.1, Tumkur 

11 Member Mr. Doddasiddaiah Junior Training Officer, Govt. 1.1.1, 


Tumkur 

































































೩೦೩೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್‌ ೨೨, ೨೦೦೯ ಭಾಗ - ೧ 
GOVT. ITI Bagepalli 
Institute Management Committee(IMC) 
Industry Association-AWAKE 
Sl. Name of member | Additional information about the 
No. member 
1 Chairman Ms. Sumitra Joint Secretary and Chairperson, 
Iyengar Business Incubator, AWAKE, Bangalore 
Mobile: 9845025619 
2 Secretary Ms. Principal, Govt. 1.7.1, Bagepalli, Kolar Dist 
Nagarathna.M.C Mobile: 9342653928 
Email: pplgitbgp@yahoo.co.in 
Members nominated by Ind. 
Partner 
3 Member Mr. Shiva M/s Sivashakthi Engg. Co., 
Shanmugan 10/2, Subroto Mukherjee Road, 
Jalahalli West Post, Bangalore-15 
Ph: 28395361Mob : 9845024244 
4 Member Mr. Amarnath Amarnath & Co., 
No 33/4, | Floor, Gangappa complex, 
DVG Road, Bangalore-560 004 
Ph: 26613626 / 16623626 / 26625212 
Mob: 9844043442 
Email- b-amarnath@yahoo.co.in 
5 Member Ms. AshaN RR Asha Chemicals 
No. 132/1, 17" KM, Magadi Main Road, 
Machahalli Gate, Bangalore-91 
Ph : 2853569 
Mob : 9448050412 
Email : ashachemi@yahoo.co.in 
6 Member Mr. Manoj Anchor Hospitality Services Pvt Ltd 
Kunisseri # 313/1, 3rd Floor, Patel Rama Reddy 
Road Domlur, Bangalore - 560071 
Ph: 25354406 
Mob: +919845315891email: 
manoj@mcorp.in 
Members nominated by 
State Govt. 
7 Member Mr. Sadathulla Principal, Govt. 1.1.1, K.G.F, Kolar Dist. 
Baig.M Mobile: 9449505979 
8 Member Mr. Krishnaraju K.K | Principal, Govt 1.1.1 (W), Kolar 
Mobile: 9448209268 
Email: ppl gitiw kolar@yahoo.co.in 
9 Member Mr. K. Srinivasa District Employment Officer, Kolar Dist. 
10 | Member Mr. Jayabalan Training Officer, Govt. ITI, Mulbagilu, 
Kolar Dist. 
11 | Member Mr. Shivappa Junior Training Officer, Govt. I.T.l, 
Bagepalli, Kolar Dist. 
































ಭಾಗ - ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್‌ ೨೨, ೨೦೦೯ ೩೦೩೧ 
Govt. ITI Chikmagalur 
Institute Management Committee (IMC) 
Industrial Association - BCIC 
AN Composition Name of member Additional information about the member 
1 Chairman Sri.Jayachandra Aradhya | Jayachandra Aradhya.M.S., 
Chief Executive, M/s. Silicon Micro Systems, 
106, Annex Bldg, Kodandarama Complex, 
Gandhi Bazaar Main Road, Basavanagudi. 
Bangalore-560004. Ph:080-22425830/31 
Fax: 080-22425832. Mob: 98440-40444 
Email- 
simsteamAvsnl.com/aradhya@simsindia.net 
2 Secretary Smt. Renuka. K.R Principal, Govt. ITI, Chickmagalur. 


Ph No.08262235275 / Mob:9449580384 





Members nominated 
by Ind. Partner 





Member 


Mr. Yogi N Gowda 


Proprietor, M/s. Okas Electricals, Thunga 
Nagara, Bangalore. 

Ph: 65345766, 23480967/ Mob: 
9900570647 

E-mail: okaselectricals2@yahoo.com 





Member 


Mr. Sandeep Hegde.Y.G 


General Manager, M/s. Coffee Day, 
Bangalore. 
Mob:9902017272E-mail: 
sandeep@coffeeday.com 





Member 


Mr. Ramappa.T 


General Secretary, M/s. BCIC, Bangalore 
Mob: 9945090474. 080-22286080 
E-mail: r amappa@bcic.org.in 





Member 


Mr.Shiva Prasad. M.V 


H.R, Cansultant, M/s.Benaka Consultancy 
Services, Bangalore-42. 

Mob: 9448385281, 9902036627 

E-mail: mvshivaprasad@hotmail.com 





Members nominated 
by State Govt. 





Member 


Sri Manjunatha.H.P 


Deputy Director, Govt.ITI, Mosalehosahalli 
Mob: 9900243205 





Member 


Sri Shivaraj.K 


Princiapl, Govt. 111, Kadur 
Ph.No.08261-222753 / Mob:9448530349 





Member 


Sri. Manjunatha. K.D 


District Employment Officer, 

District Employment Exchange, 
Chickmagalur Ph.No.9886768813, 08267 
222439 





Member 


Sri Puttanaika, 


Training officer. Govt ITI Chikamagalur, Ph.: 
08262-235275 











Member 





Sri. M.B.Umesh 





JTO, Govt.ITI, Chickmagalur 
Ph: 08262-235275 / Mob:9448742973 





ಗ 

















೩೦೩೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್‌ ೨೨, ೨೦೦೯ ಭಾಗ - ೧ 
Govt. ITI Gundlupet 
Institute Management Committee (IMC) 
Industrial Association - Cll 
5 Additional information about the 
Composition Name of member 

No member 

1 Chairman Shri V.T.Avadhany M/s. Supreme Pharmaeuticals Pvt.Ltd., 
Mysore-16 
Ph.No.0821-4280992 / Fax: 0821- 
4280992 Mobile:9845257062 
Email:v.t.avadhany@gmail.com 

2 Secretary Shri H.P. Srikantaradhya PPI, . 60111, Gundlupete 


Ph.No.08229-222853 / Mob:9980895590 





Members nominated by 






































Ind. Partner 
3 Member Mr. S.K.Varma, Head Engineering, Jubilant Organosys, 
Ph.08221 228402.E-mail: sk 
varma@Qjubl.com 
4 Member Mr. Pradeep Mehta M.D. & CFO, 
AT & 5 India Pvt.Ltd, Nanjangud 
Ph: 08221 304010, 
Email: Pradeep.mehta@in.ats.net 
5 Member Mr.Allen Bennis, Head of HR Nestle India Ltd, Nanjangud 
PH: 08221 228800, Email: 
allen.bennis@in.nestle.com 
6 Member Prof. J.M.Subramanya SDM, Mysore, 
Ph: 0821 2420490, 
Email: imsubramanya@sdmimd.ac.in 
Members nominated by 
State Got. 
7 Member Sri. H.Muddanna, Joint Director. Divisional Office, 
Mysore Division, Mysore. 
Mob:9448709608 / Ph.No.08212493325 
8 Member Sri. G. Guru Murthy, PPL Govt.ITl, Kollegala. 
PhNo.082242-54936 / Mob:9900251218 
9 Member Sri. C.Vishwanath, Employment Officer, 
District Employment Exchange, 
Chamarajnagar 
Ph No. 08226-24430 / Mob:9449475811 
10 | Member Sri. Raghunath.H..P, JTO, Govt, 1171, Gundlupet 
Ph No. 08229-222853 / Mob:9740799596 
11 | Member Sri.N.Madhusudhan, JTO, Govt, ITI, Gundlupet. 











Ph.No.08229-222853 




















ಭಾಗ - ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್‌ ೨೨, ೨೦೦೯ ೩೦೩೩ 
Govt. ITI H.D.Kote 
Institute Management Committee (IMC) 
Industrial Association - Cll 
5/ ಫಿ Additional information about the 
Composition Name of member 
No member 
1 Chairman Mr. Dayanand L GM- HR, 
Guddin Madura Garments Exports 
No. 414, 100 Ft, road, 4 Block, Regent 
Insignia, Koramangala, Bangalore 
Mobile: 9886521705 
Email: 
dayanand.guddin@madura.adityabirla.com 
2 Secretary Mr. M. Jayendra, PPL Govt, ITI, H ಐ Kote. 


Ph.No.08228295603 / Mob:9448978134 





Members nominated by 
Ind. Partner 





Member 


Mr. Maneesh Potdar, 


GM - PPD, Reid n Taylor, A Division of S 
Kumars Nationwide Limited), Thandya 
Industrial Area, Thandavapura, Nanajangud 
- 571 301, 

Tel: 08221-228713 -20, 225422 





Member 


Mr. S. Gurusiddaiah, 


Jt.Vice President, Zenith Textiles, NO. 13 
ABC Nanjangud indl. Area, Nanjangud - 
571 302, TEL: +91-08221-228297 / 
228298, FAX : +91-08221-228293, Email: 
Zzenmill@yahoo.co.in 





Member 


Mr. A G Pandian, 


MD, Motherland Garments Pvt. Ltd. 

75, Magadi Road, Bangalore. 

Ph: 080-23209707, Mobile: 9342250766. 
Email: agpandian@gmail.com; 
ajpandian@motherlandgarments.com 





Member 


Mr. Satya Prakash, 


Sr. Mgr, HR, Europa Garments, Bangalore 
Ph: 66180606 





Members nominated by 
State Govt. 





Member 


Sri. Sridhara K, 


PPL , Govt.ITI, Periyapatna 
Ph: 08223 273155 / Mob:9986165475 





Member 


Sri. Muddanna. H. 


Joint Director, Divisional Office, Mysore. 
Ph. No.0821-2493325 / Mob: 9448709608 





Member 


Sri G N. Shivamurthy, 


Deputy Chief, University Employment 
Information and Guidence Bureau, Mysore 
University,.Manasa Gangothri, Mysore. 
Ph. No.0821-2516844 / Mob: 9880410032 





10 


Member 


Sri. Sannabadaiah 


Training Officer, Govt.ITI, H.D.Kote 
Ph:08228 295603. 








11 





Member 


Sri G. Ravishankar 








JTO, Govt. ITI HD Kote. Mob: 98806 64091 








೩೦೩೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್‌ ೨೨, ೨೦೦೯ ಭಾಗ - ೧ 





Govt. 111 Hunsur 
Institute Management Committee (IMC) 
Industrial Association - BCIC 








5/ ಹ್‌ Additional information about the 
Composition Name of member 

No member 

1 Chairman Rajeev Vinayak Lokhare | General Manager, TVS Industries 


Mysore, TVS Motor Company Pvt.Ltd. 
Ph.No.08212596242 





2 Secretary Sri. Siddesh P Principal, Govt.ITl, Hunsur, 
Ph:08222251288 





Members nominated by Ind. 
Partner 





3 Member Sri Nandakishore, Manager HRD, AT&S India Pvt.Ltd., 
12, A Industrial Area Nanjangud- 
571301. Ph.No.08221-304083 
Mob:9845320662 





4 Member Sri Srinivas Murthy Executive HR, NESTLE INDIA Ltd. 
P.B.No.24, Industrial Area, 
Nanjangud-571301. 
PhNo.08221-228800 





5 Member Sri. Sudhakara, Deputy Manager P&A, 

TRITON VALVES Ltd., 

Mercara Road, Belavadi, Mysore- 
570018. 

Ph.No.0821-2402411 / 0821-2402475 





6 Member Mr. N. Krishna Kumar, Manager HR, 

RANGSONS ELECTRONIC Pvt. Ltd., 
Plot No.347,D1 &2 KIADB Electronic 
city Hebbal Industrial Area, Mysore- 
570016, 

Ph No.0821-4280000 





Members nominated by 
State Govt. 





7 Member Smt. Lubna Nikhath PPL, Govt. ITI, Chinakurali, 
Pandavapura Taluk, Mandya Dist. 
Mob:9341990923 





8 Member Sri. Ravi Shankar Asst. Director, Divisional Office, 
Mysore Division, Mysore. 
PhNo:08212493325 
Mob:9880930554 








9 Member Mr. Hemachandra S.J. Dist. Employment Officer, Mysore. 
Mob: 9448222337 
10 Member Sri. Prasad JTO,Govt. ITI, Hunsur, 


Ph.No.08222251288 
Mob: 9448034393 





11 Member Ms. G.R. Pushpavathy, JTO, Govt. ITI, 
Hunsur.Mob:9449112329 
































ಭಾಗ - ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್‌ ೨೨, ೨೦೦೯ ೩೦೩೫ 
Govt. ITI Mangalore (W) 
Institute Management Committee (IMC) 
Industrial Association - Cll 
s 
N Composition Name of member Additional information about the member 
0೦ 
1 Chairman Col. Badrinarayana, Director, 
Manipal University 
Manipal, General Services 
Mangalore Group Mobile: 9880703019 
email: badri.narayanan@manipal.edu 
Ph No:0820 2922558 
2 Secretary Sri Balakrishna A, Principal, 


Govt. ITIW) Mangalore Ph No.0824 
2451539 





Members nominated 
by Ind. Partner 












































3 Member Sri.Patric Radrig Director, Fr. Mullers Charitable Institute, 
Kankanadi. 
4 Member Sri. Naveen Kumar Manager, H.R. Hindusthan Unilever Ltd., 
Bolur, Mangalore.Ph: 0824-2456484 
5 Member General Manager, Taj Manjaran, Port Road, 
Sri. Ranjith Shankar Mangalore-1, Ph: 0824-2245140 
6 Member Principal, M/s. Sarosh Institute of Hotel 
Sri. Matharani Management, Mangalore. Ph: 0824- 
Mathews 2245140 
Members nominated 
by State Govt. 
7 Member Sri H.V. Venkataraman | Principal, Govt. 1.7.1, 
Kadri Hills, Mangalore (M) 
Ph No:0824-2457139 / Mob:9448100119 
8 Member Sri Basavaraju 50 District Employment Officer, 
Mangalore-3. Ph No:0824 2457139 
Mob:9448548860 
9 Member Srinivasa Asst.Director, Divisional Office, Mysre 
Division, Mysore. 
Ph No:0821 2493325 / Mob:9448570008 
10 | Member Sri S. Nataraj Training Officer, 
Govt. 1.7.1. (W) Mangalore 
Ph No:0824-2211285. 
11 | Member Sri S. Shivakumar J.T.0.,Govt. 1.T.l.(W) Mangalore. 


Ph No:0824-2211285 








೩೦೩೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್‌ ೨೨, ೨೦೦೯ ಭಾಗ - ೧ 





Govt. ITI C.R. Patna 
Institute Management Committee (IMC) 
Industrial Association -Cll 








5/ BN Additional information about the 
Composition Name of member 

No member 

1 Chairman Mr. Murali Krishnan General Manager, Human Resource 


Department, Taj West End Hotel, 
Bangalore.Ph: 080-66605660, 
9886896810, E-mail: 
murali.krishnan@tajhotels.com 





2 Secretary Sri. D.V.SURESH GOVT.ITI FOR Women, 
Channarayapattana 
Ph.No.08176253087/Mob:9945485264 





Members nominated by Ind. 














Partner 

3 Member Mr. Amar Singh Head HR, Tata Capital, Mumbai. 
Ph.No.022 66658282 

4 Member Mr. Rajiv Kumar Head, Business Excellence, 
Tata Asset Management, Mumbai, 
Ph: 022 6657 8282 

5 Member Mr. Abhijit Mitra Chief Financial Officer, 
Croma, Mumbai, Ph: 022 6710 1900 

6 Member Mr. P.K.Mohan Kumar Area Director & General Manager 


M/s.Taj Group of Hotels, Bangalore 
Ph: 080-66605660, 9886896864 
E-mail: pk.mohankumar@tajhotels.com 





Members nominated by 




















State Govt 

7 Member Sri. K.Narayana Murthy,. | Principal, 501171, Hassan 
Ph.No.08172 268361 / 
Mob:9980701058 
E-mail: iti_Hassan@yahoo.co.in 

8 Member Sri. Kiran Kumar, Principal, Holenarasipura. 
Ph.No.08175 273406 / Mob:984424170 
Email:gitihnpur@yahoo.com 

9 Member Smt. D.M.Rani, Employment Officer, 
District Employment Office, Hassan, 
Ph.No.08172 268374 

10 | Member Sri.Satheesha A.S TO, Govt.ITl, ೮ R Patna 
Ph No.9964070245 

11 | Member Smt. Pavithra, JTO, Govt.ITl, ೮ R Patna 


Mob:9880209926 


































































































ಭಾಗ - ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್‌ ೨೨, ೨೦೦೯ ೩೦೩೭ 
Govt. ITI(W), Belgaum 
Institute Management Committee (IMC) 
Industrial Association - FICCI 
5. ಹ್ಗ Additional information about 
Composition Name of member 
No. the member 
Managing Director 
1 Chairman Sri. Krishna Madhav Ms. Bose Powel 
Corporation 
Mob: 9448306729 
Principal, Govt. ITI(W) 
2 Secretary Sri. Chidananda Bake Udyambag, Belgaum 
Mob: 9449919399 
Members nominated by Ind. 
Partner 
3 ಚಾ 515 5 Patil M/s. Industrial Structural 
Corpn., Belgaum. 
4 Member Sri Sashikant Mirji M/s. Manik Bagh Industry, 
Udyam Bagh, Belgaum. 
5 Member Sri. Vinay Jathar Mise ಸಟ ಯೋ oye 
Bagh, Belgaum 
6 ಜ್‌ Sri Gopal Jingodda M/s Jina Bakal Forge Pvt. Ltd., 
Belgaum 
Members nominated by State 
Govt. 
KOR Asst. Director, Belguam 
7 Member Sri Shiggonkar Division, Hubli 
Sri. Basava Prabhu Principal, Govt. 171, Kittur, 
8 Member 
Hiremath Belgaum 
Deputy Chief, University 
9 Member Smt. Srikanth Malagatti Employment Information & 
Guidance Bureau, Dharwad, 
10 | Member Sri. K.V.Davani T ೦, GITI(W), Belgaum 
11 | Member Sri. V.M.Gokavi JTO, GITI(W) Belgaum 
Govt. 111, Dandeli 
Institute Management Committee (IMC) 
Industrial Association - BCIC 
5. ಹ Additional information about the 
Composition Name of member 
No. member 
1 Chairman Sri V.V.Aravindakshan Assistant Vice 
President(Maintenance)M/s. West 
Coast Paper Mills Ltd., Dandeli 
2 Secretary Sri. Kagad MA Principal, 
Govt. ITIW), Dandeli 
Mob: 98458 20097 
Members nominated by 
Ind. Partner 
3 Member Sri V.S. Demashetty Dy. General Manager, 











M/s. Dandeli Ferro Ltd. 
Dandeli 

















೩೦೩೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್‌ ೨೨, ೨೦೦೯ ಭಾಗ - ೧ 
S. | Composition Name of member Additional information about the 
No. member 
4 Member Sri G.S. Garag Personnel Manager, 

M/s. Shreyas Paper Mills, Dandeli 
5 Member Sri S.E. Kumar Executive Engineer, 

M/s. KPC, Ambikanagar. 
6 Member Sri G.l. Basavanthpur Depot Manager, 


KSRTC, Dandeli 





Members nominated by 
State Govt. 






























































7 Member Sri. Nooruddin Joint Director, 
Belgaum Division, Hubli. 
8 Member Sri. M. C. Mahendra, Principal, Govt. 111, Karwar. 
9 Member Shri.C.S.Anand District Employment Officer, 
Karwar. 
10 | Member Shri. Siddappa M. Annigeri | JTO, Govt. ITI (W), Dandeli 
11 | Member Sri. Kale Augustine JTO, Govt. ITW),Dandeli 
Govt. ITI, Gadag (W) 
Institute Management Committee (IMC) 
Industrial Association - Cll 
s ಗ Additional information about the 
Composition Name of member 
No member 
1 Chairman Sri M.V.M Manjunath Unit Head-Hubli, 
M/s.Tredent Power Craft Pt. Ltd., 
Hubli. 
2 Secretary Sri. Mallur Basavaraj Principal, 
Govt. ITI Gadag. 
Mob: 9448629764 
Members nominated by 
Ind. Partner 
3 Member Sri Shiva Kumar Patil Manager, 
M/s. O.E.M Spares Pvt.Ltd. 
Gadag. 
4 Member Sri Uday R.Desai Manager(Trg), 
M/s. N.T.T.F, Dharwad 
5 Member Sri V.L.Hunswadkar General Manager, 
M/s. Vijayalakshmi Geas, Hubli 
6 Member Sri 8.೧. Guggari Principal, 
STSKK Polytechnic Gadag, 
Mob: 9449796900 
Members nominated by 
State Govt. 
7 Member Sri. Nooruddin Joint Director, 
Belgaum Division, Hubli 






















































































ಭಾಗ - ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್‌ ೨೨, ೨೦೦೯ ೩೦೩೯ 
5 | Composition Name of member Additional information about the 
No member 
8 Member Sri. Shivasharan Principal Govt ITI Mundaragi 
9 Member Sri Anil Karaning Employment Officer, Gadag 
10 | Member Sri.L Y Talwar T. 0. GITI (W), Gadag. 

11 | Member Smt. 5 L Adoor JTO, GITI (W), Gadag. 
Govt. 111, Dharwad 
Institute Management Committee (IMC) 
Industrial Association - Cll 
ಕ್‌ Additional information about the 
S No Composition Name of member 
member 
1 Chairman Sri. R.\VENKATESH Principal, NTTF Dharwad. 
Tel: 0836 2747378 
Fax: 0836 2748594 
Mob: 9900176473 
E-Mail: ppldtc@nttftrg.com 
headdtc@nttftrg.com 
2 Secretary Sri. B.P.GOSALAD Principal, 
ITI DHARWAD. Mob: 9448401628 
Members nominated by 
Ind. Partner 
3 Member Sri. Manjunath Rao, Unit Chief, Trident Power Craft Pvt. 
Ltd., 
64 A Main Road, Tarihal Industrial 
Area, Tarihal, Hubli. 
Ph: 2310349/2310408, 
Mobile: 9740399688 
4 Member Sri. Manish Kulkarni, Manager Maintenance, Spicer India 
Ltd, Khalaghatagi Road, Jodalli, 
Dharwad 
Ph: 2310483/ 2310641/42/43 
5 Member Sri. Purohit, Kaytee Switch Gears Ltd, 
Gokul Road, Hubli. Ph: 2232571 
6 Member Sri. Anant Shikaripur, Electronics Engineer, 
Miven Machines Tools Pvt Ltd, 
Tarihal Industrial Area, Tarihal, 
Hubli. Ph: 0836 2212221/ 2/3 
Members nominated by 
State Govt. 
7 Member Sri. Nooruddin Joint Director, 
Belgaum Division, Hubli. 
8 Member Sri. P. Rameshya Principal Gr-l, Govt. 111, Hubli. 






















































































೩೦೪೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್‌ ೨೨, ೨೦೦೯ ಭಾಗ - ೧ 
S No | Composition Name of member Additional information about the 
member 
9 Member Sri. Malagatti District Employment Officer, Hubli. 
10 Member Sri. M.L.Patange Training Officer, Govt IT] Dharwad 
11 Member Sri. S.L.Adoor JTO, Govt 171 Dharwad . 
Govt. 171, Jamakhandi 
Institute Management Committee (IMC) 
Industrial Association - AWAKE 
5/. Additional information about the 
Composition Name of Member 
No member 
1 Chairman Smt. Roopa Rani Director, 
M/s. Artistic Pvt. Ltd, Bangalore 
Tel: 080 65662398 
Mob: 93441942456 
E-mail: artistics2002@yahoo.co.in 
2 Secretary Sri C.V. Halkurki Principal Govt ITI Jamkhandi 
Mob: 9886322085 
Members Nominated by 
Ind. Partner 
3 Member Sri S.S. Patil M/s. Mysore Trading Co. 
Factory No. 121, Patil Group of 
Industries, Nehru Gunj, Gulbarga. 
Tel: 422143 
4 Member Smt. Uma Ashok Kumar M/s. Art Zone, Mfrs of Wrought Iron 
Furniture, Bangalore. 
Tel: 5690 0125 / Mob: 9845173381 
Email: artzone@vsnl.net 
5 Member Smt. Ranjitha Shivakumar | M/s. Kumar Granites & Marbles/ 
Vasu Granites, Bangalore 
Tel: 2356 4486 
6 Member Smt. Leela Sudhakar M/s. Anuradha Paper Products, 
Rajajinagar, Bangalore. Mob: 
94484 55856 
Members nominated by 
State Govt. 
7 Member Sri M.G. Hundekar Principal, Govt ITI Bijapur 
8 Member Sri V.V. Sarode Principal, Govt ITI Bagalakot 
9 Member Sri Y.H. Barker Dist Empl. Officer, Bagalkot 
10 Member Sri M.N. Madhu Lamani TO., Govt IT] Bagalkote 
11 Member Sri S. N. Sathihal JTO, ITI Bagalkote 



































ಭಾಗ-೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್‌ ೨೨, ೨೦೦೯ ೩೦೪೧ 
Govt. ITI(W) Gulbarga 
Institute Management Committee (IMC) 
Industrial Association FKCCI 
5/ ಹ್‌ Additional information about the 
Composition Name of member 

No member 

1 Chairman Sri. S.S. Patil, President, 
F.K.C.C.l. & Past President, HKCCI., 
Chairman & MD, 
Patil Group of Industries. 
Tele:08472-222143 / 08472-220071 
Fax: 08472-222143 
Mob: 9845433661 

2 Secretary Sri. Murlidhar R Principal, Govt. ITI Gulbarga (W) 


Ph No. 08472-236753 
email:pplgovtitiwglb@yahoo.com 





Members nominated by 
Ind. Partner 
























































3 Member Smt. Sarojini Patil, Director, 
Vaishnavi Dairy Farm. 

4 Member Sri Allamaprabhu Khuba, Korullu Fuller Earth, 
Bangalore. 

5 Member Sri Arul Lohiya, Gulbarga Ball Cluster 

6 Member Sri Siddu Patil, Royal Seema Concrete Sleeper (P) 
Ltd. 

Members nominated by 
State Govt. 

7 Member Sri Shivalinga Murthy, Joint Director 
Divisional Office, Gulbarga 
Mob: 9448032392 

8 Member Sri Sudarshan Principal, Govt. ITI Chincholi 

9 Member Sri Md. Siyamuddin, Deputy Chief, University of 
Employment Guidance Bureau, 
Gulbarga. 

10 | Member Sri Chandrakanth T.0. Divisional Office, Gulbarga 

11 | Member Sri Anil Kumar JTO, GITI (W), Gulbarga 

Govt. 111 Humnabad 
Institute Management Committee (IMC) 
Industrial Association:AWAKE 
5 ಡ್‌ Additional information about the 
Composition Name of member 
No member 
1 Chairman Mr. Biligiri Vasu, Geodesic Techniques Pvt. Ltd., 











Tel: 080 41524030 
Fax: 080 41524037 
web: geodesictechniques.com 











೩೦೪೨ 


2 


Secretary 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್‌ ೨೨, ೨೦೦೯ 


Smt. Kalpana B.Ghogale 


ಭಾಗ - ೧ 


Principal, Govt ITI, Humnabad. 
Tel: 08483 271355 
E-mail: pplgovtitiwhbd@yahoo.com 





Members nominated by 
Ind. Partner 
























































3 Member Mr. K.V. Pradeep M/s. ARCO Pvt. Ltd Mob: 
9845029090 
4 Member Mr. H.N. Narayan Bab M/s. Narayan Enterprises Mob: 
9845010508 
5 Member Smt.Sumitra lyengar Lifestyle Services Pvt. Ltd. 
Tel: 23364425 
Mob: 9740996060 
e-mail: sumitraiyengar@gmail.com 
6 Member Mr. H.N. Govindaraj M/s. Micron Electrical Pvt. Ltd 
Mob: 9844253936 
Members nominated by 
State Govt. 
7 Member Sri. Ravindranath S.Balli PPL,Govt. ITI, Gulbarga, 
Mob:9448651456 
8 Member Sri Vaijagonda, PPL,Govt. ITI, Bidar, Mob:9844774390 
9 Member Sri Prasad District Employment Officer, 
DEE,Gulbarga 
10 | Member Mr. Shiva Shankar Tokare | Training Officer, Govt. ITI, Humnabad 
11 | Member Mr. Ravii Bhise JTO, Govt. ITI, Humnabad 
Govt. 111 Jevargi 
Institute Management Committee (IMC) 
Industrial Association FKCCI 
S. | Composition Name of member Additional information about the 
No member 
1 Chairman Mr. S.S. Patil, President, 
F.K.C.C.l. & Past President, HKCCI., 
Chairman & MD, Patil Group of 
Industries. 
Tele:08472-222143 / 08472-220071 
Fax: 08472-222143 
Mob: 9845433661 
2 Secretary Sri. Sharana Gowda Principal, Govt ITI, Jevargi. Mob:- 


9448577091 
email: giti_jewargi@yahoo.com 











Members nominated 
by Ind. Partner 





























ಭಾಗ - ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್‌ ೨೨, ೨೦೦೯ ೩೦೪೩ 

S. Composition Name of member Additional information about the 

No member 

3 Member Mrs. Sarojini Patil, Director, 
Jevargi Food Farm 

4 Member Mr. Shivraj Nigudgi Grain & Seeds Merchant 

5 Member Mr. L.S. Patil, Patil Vosalla Co. Ltd., Hyderabad 

6 Member Mr. Bharath Karandi Kar Managing Director, 


Sangam Health Care Co. Hyderabad 





Members nominated 
by State Govt. 
























































7 Member Sri M. G. Hundekar, Principal, Govt. 111, Bijapur, 
Mob: 9448797872 
8 Member Sri S. N. Panchal Assistant Director, 
Divisional Office, Gulbarga, 
Mob:9448569442 
9 Member Sri Bakkappa. N. Bazar, Assistant Employment Officer, 
DEE Gulbarga Tel: 08472 274846 
10 | Member Sri A M. Biradar, Training Officer,Govt. ITI, Jevergi 
11 | Member Sri C.H. Karadi, JTO, Govt. ITI , Jevargi. 
Govt. ITI Hospet 
Institute Management Committee (IMC) 
Industrial Association 5010 
Additional information about the 
5/ Composition Name of member member 
No 
1 Chairman Dr. S.S.Gupta, Managing Co-ordinator (Academics) & 
Direcotor, O.P.Zindal Vocational 
Training Centre, JSW Steel. 
2 Secretary Sri. Suresh Babu M.C Principal, Govt 111, Hospet. 
Mob:9342680643. 
Members nominated by 
Ind. Partner 
3 Member Mr. Ashok K. Mallik, G.M. JSW Energy Lid., 
4 Member Mr.Sudhanshu Das, Jindal Praxair Co.Ltd. 
5 Member Mr. Lakshminarayan, Operation Manager, 
British Oxygen Co. Ltd. 
6 Member Mr. Gaurav Gupta, Executive Director, 


IST Steel & Power Ltd. 











Members nominated by 
State Govt. 
























































೩೦೪೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್‌ ೨೨, ೨೦೦೯ ಭಾಗ - ೧ 
Sl Name of member Additional information about the 
No | Composition member 
7 Member Mr. Shivalinga Murthy, Joint Director 
Divisional Office, Gulbarga 
Mob: 9448032392 
8 Member Mr. Lakshmikanth, Principal, 
Govt. ITI Kudligi 
9 Member Mr. B.F. Beeranaikar, Asst. Employment Officer, 
DEE., Koppal 
Tel: 08539-220859 
Mob: 9449310423 
10 | Member Mr. Jakir Hussain Training Officer, Govt. ITI, Kukanoor 
11 | Member Mr. Kumar Naik Student Association Vice President, 
Govt. 171, TB Dam, Hospet 
Govt. ITI Koppal 
Institute Management Committee (IMC) 
Industrial Association FICCI 
5 ಚ್‌ Additional information about 
Composition Name of member 
No the member 
1 Chairman Sri.Krishna Madhav, General Manager 
Bhoruka Welfare Power 
Corporation 
Mob: 94483 06729 
2 Secretary Sri. Veeresh.H.N Principal, Govt ITI, Koppal. 


Mob:-9980103998 
Email:itikpl@rediffmail.com 





Members nominated by Ind. 


























Partner 
3 Member Sri Ashok Swamy Heroor President, Koppal Dist. Chamber 
of Commerce, Heroor 
Pharmacist traders, Koppal 
Mob:- 98452 78708 
4 Member Sri Paranna Munawvalli Sidhalingeshwar Mills, Koppal 
Mob:- 94481 31282 
5 Member Sri Singhnath Pampapathi Gaurishankar rice mills, Koppal 
Mob:- 94481 31833 
6 Member Sri Sivaram Gowda President, Rice Mills, Koppal 
Mob:- 99642 40699 
Members nominated by State 
Govt. 
7 Member Sri. Ramesh Deai Principal, Govt. 111, Kukanoor, 
Mob:9886602794 
8 Member Sri Jeevitheshwar Principal, Govt. 111, 











Talakalgraama 
















































































ಭಾಗ - ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್‌ ೨೨, ೨೦೦೯ ೩೦೪೫ 
S | Composition Name of member Additional information about 
No the member 
9 Member Sri B. R. Beeranaikar, Assistant Employment Officer 

DEE Koppal. 
Tel: 08539 220859 
Mob: 9449310423 
10 | Member Sri .Kotresh.D Training Officer, 
Govt. ITI , Gangavathi 
11 | Member Sri . Sampath Kumar JTO,Govt. ITI Koppal. 
Govt. ITI Vittlapura 
Institute Management Committee (IMC) 
Industrial Association BCIC 
5 ಸೆ Additional information 
Composition Name of member 
No about the member 
1 Chairman Dr. S.S. Gupta Managing Co-ordinator 
(Academics) & Direcotor, 
O.P.Zindal Vocational 
Training Centre, JSW Steel 
2 Secretary Sri. Syed Mahmood. Principal, Govt ITI, 
Vittalapura. 
Mob:-9448516765 
Members nominated by Ind. 
Partner 
3 Member Mr. Ashok K. Mallik, G.M. JSW Energy Litd., 
4 Member Mr.Sudhanshu Das, Jindal Praxair Co.Ltd. 
5 Member Mr. Lakshminarayan, Operation Manager, 
British Oxygen Co. ltd. 
6 Member Mr.Gaurav Gupta, Executive Director, 
IST Steel & Power Ltd. 
Members nominated by State 
Govt. 
7 Member Sri. Rajesh Bhavagi , PPL, Govt. ITI, Bellary Mob: 
94487 29595 
8 Member Sri. Jareefulla, PPL,Govt. ITI, Challakere 
9 Member Sri Beeranaikar.B.F, District Employment Officer 
DEE Bellary Tel: 
08392 273988 
10 | Member Sri. Thimmanna Training Officer 
Govt. 171, Bellary 
11 | Member Sri . Lokesh JTO, Govt. ITI, Vitlapura 




















೩೦೪೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್‌ ೨೨, ೨೦೦೯ ಭಾಗ - ೧ 





Govt. ITI Wadi 
Institute Management Committee (IMC) 


Industrial Association Cll 





Name of member 


Additional information about the 
member 








Chairman Sri. S.N. Junnarkar, Plant Head, ACC Ltd., Wadi 
Tel:08476-202239 / Fax:08476-202190 
Mob:9845606502 
e-mail: shree.junnarkar@acccement.com 
Secretary Sri.Rachappa Hamilapure | Principal, Govt 111, Wadi. Tel: 


08476-202018 





Members nominated 
by Ind. Partner 





Member 


Mr. Surjeet Sen, 


Sr. Manager (HR & Adm) 
M/s.ACC Ltd. Wadi 
Mob: 9845606504 





Member 


Mr. C.N.K. Prasad, 


Manager (Maintenance) 
M/s.ACC Ltd. Wadi 
Mob: 9972048500 





Member 


Mr. Joseph Raviraj, 


Manager (HR), ALSTOM, Shahabad 
Mob: 9448288034 





Member 


Mr. Balwinder Singh 
Kamal, 


Officer (Trg. & Safety), 
ALSTOM, Shahabad 


Mob : 9448287625 





Members nominated 
by State Govt. 




















7 Member Sri.G.S. Krishnamohan, Principal, Govt. ITI, Raichur 
Mob: 9448391062 
8 Member Sri M.S. Naik, Principal., Govt. ITI Kudutini 
Mob: 9448981451 
9 Member Sri B.H.Gundalli, District Employment Officer, Raichur 
Tel: 08532-241682 
Mob: 9945395422 
10 | Member Mr. Pattankar.S.M Training Officer, Divisional Office, Raichur 
11 | Member Mr. S.L.Adoor JTO, Govt ITl, Wadi 














The role and responsibilities of IMCs is as under: 
1) Generation revenue through various means such as projects from Industry and to use 
these funds as decided by them. 


2) Forecast of new emerging training areas. 

3) Development of curriculum 

4) Selection of trainees. 

5) Training of Trainers. 

6) Appointment of Contract faculty/Guest faculty 
7) On the job training. 

8) Testing and Certification. 





ಭಾಗ - ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್‌ ೨೨, ೨೦೦೯ ೩೦೪೭ 





9) Placement of trainees passing out. 
The institute management committee shall meet once in two months. 
By order and in the name of the Governor of Karnataka 
P.R. 2140 A. S. VISHWESHWARAIAH 
Desk Officer, 
Labour Department, 
(Employment and Training) 
ಕಾರ್ಮಿಕ ಸಚಿವಾಲಯ 
ವಿಷಯ : 2007-08ನೇ ಸಾಲಿನಲ್ಲಿ ಸಾರ್ವಜನಿಕ ಹಾಗೂ ಖಾಸಗಿ ಸಹಭಾಗಿತ್ತದ (ಪಿಪಿಪಿ) ಯೋಜನೆಯಡಿಯಲ್ಲಿ 
ಉನ್ನತೀಕರಿಸಲಾದ 26 ಸರ್ಕಾರಿ ಕೈಗಾರಿಕಾ ತರಬೇತಿ ಸಂಸ್ಥೆಗಳಲ್ಲಿ ನಿರ್ವಹಣಾ ಸಮಿತಿ (ಐ.ಎಂ.ಸಿ.) 
ರಚಿಸುವ ಬಗ್ಗೆ. 
ಓದಲಾಗಿದೆ : ಉದ್ಯೋಗ ಮತ್ತು ತರಬೇತಿ ಇಲಾಖೆರವರ ಪತ್ರ ಸಂಖ್ಯೆ: ಉತಣಇ/ತ/ಸಿಒಇ/ಪಿಪಿಪಿ-ಐಎಂಸಿ/ವಿವ-56/ 
07-08 ದಿನಾಂಕ: 21/04/2008 ಮತ್ತು 18/08/2009 
ಪ್ರಸ್ತಾವನೆ: 
ಮೇಲೆ ಓದಲಾದ ಪತ್ರಗಳಲ್ಲಿ ಉದ್ಯೋಗ ಮತ್ತು ತರಬೇತಿ ಇಲಾಖೆ, ಬೆ೦ಗಳೂರು ರವರು 2007-08ನೇ ಸಾಲಿನಲ್ಲಿ 
ಸಾರ್ವಜನಿಕ ಹಾಗು ಖಾಸಗಿ ಸಹಭಾಗಿತ್ವದ (ಪಿಪಿ) "ಯೋಜನೆಯಡಿಯಲ್ಲಿ ಉನ್ನತೀಕರಿಸಲಾದ 26 ಸರ್ಕಾರಿ ಕೈಗಾರಿಕಾ 
ತರಬೇತಿ ಸಂಸ್ಥೆಗಳಲ್ಲಿ ನಿರ್ವಹಣಾ ಸಮಿತಿ” (ಐ.ಎಂ.ಸಿ.) ಯನ್ನು ರಚಿಸಿ ಆದೇಶ ಹೊರಡಿಸುವಂತೆ ಕೋರಿರುತ್ತಾರೆ. 
ಉದ್ಯೋಗ ಮತ್ತು ತರಬೇತಿ ಇಲಾಖೆ ರವರ ಪ್ರಸ್ತಾವನೆಯನ್ನು ಪರಿಶೀಲಿಸಿದ ನಂತರ ಸರ್ಕಾರವು ನಿರ್ವಹಣಾ 
ಸಮಿತಿ (ಐ.ಎಂ.ಸಿ.) ಯನ್ನು ಸರ್ಕಾರಿ ಕೈಗಾರಿಕಾ ತರಬೇತಿ ಸಂಸ್ಥೆಗಳಾದ 1) ಹೊಸೂರು ರಸ್ತೆ (ಮ), ಬೆಂಗಳೂರು 
[ಕೈಗಾರಿಕಾ ಸಂಘ: ಸಿ.ಐ.ಐ.] 2)ದೇವನಹಳ್ಳಿ (ಸಂಕ ಸಂಘ: ಸಿ.ಐ.ಐ.] 3) ಕೋಲಾರ (ಮ) [ಕೈಗಾರಿಕಾ ಸಂಘ: 
ಎ.ಡಬ್ಬೂ. ಎ.ಕೆ.ಇ] 4) ಅಮ್ಮಸ ೦ದ್ರ [ಕೈಗಾರಿಕಾ ಸಂಘ: ಎ.ಡಬ್ಬೂ. ಎ.ಕೆ.ಇ]. 5) ವಿಲ್ಲನ್‌ ಗಾರ್ಡನ್‌, ಬೆ೦ಗಳೂರು-27, 
[ಕೈಗಾರಿಕಾ ಸಂಘ: ಎ.ಡಬ್ಯ್ಯೂಎಕೆಇ] 6) ಸಿರಾ [ಕೈಗಾರಿಕಾ ಸಂಘ: ಸಿ.ಐ.ಐ.] 7) ತುಮಕೂರು [ಕೈಗಾರಿಕಾ ಸಂಘ: 
ಸಿ.ಐ.ಐ.] 8) ಬಾಗೇಪಲ್ಲಿ [ಕೈಗಾರಿಕಾ ಸಂಘ: ಎಡಬ್ಯ್ಯೂವಿಕೆ.ಇ). 9) ಚಿಕ್ಕಮಗಳೂರು [ಕೈಗಾರಿಕಾ ಸಂಘ: ಬಿ.ಸಿ.ಐ.ಸಿ.] 10) 
ಗುಂಡ್ಲುಪೇಟೆ [ಕೈಗಾರಿಕಾ ಸಂಘ: ಸಿ.ಐ.ಐ.] 11) ಹೆಚ್‌.ಡಿ.ಕೋಟೆ [ಕೈಗಾರಿಕಾ ಸಂಘ: ಸಿ.ಐ.ಐ.] 12) ಹುಣಸೂರು [ಕೈಗಾರಿಕಾ 
ಸಂಘ: ಸಿ.ಐ.ಐ.] 13) ಮಂಗಳೂರು (ಮ) [ಕೈಗಾರಿಕಾ ಸಂಘ: ಸಿ.ಐ.ಐ.] 14) ಚೆನ್ನರಾಯಪಟ್ಟಣ [ಕೈಗಾರಿಕಾ ಸಂಘ: 
ಸಿ.ಐ.ಐ.] 15) ಬೆಳಗಾ೦ (ಮ) [ಕೈಗಾರಿಕಾ ಸಂಘ: ಎಫ್‌.ಐ.ಸಿ.ಸಿ.ಐ.] 16) ದಾಂಡೇಲಿ [ಕೈಗಾರಿಕಾ ಸಂಘ: ಬಿ.ಸಿ.ಐ.ಸಿ.] 17) 
ಗದಗ್‌ (ಮ) [ಕೈಗಾರಿಕಾ ಸಂಘ: ಸಿ.ಐ.ಐ.] 18) ಧಾರವಾಡ [ಕೈಗಾರಿಕಾ ಸಂಘ: ಸಿ.ಐ.ಐ.] 19) ಜಮಖಂಡಿ [ಕೈಗಾರಿಕಾ 
ಸಂಘ: ಎ.ಡಬ್ಲ್ಯೂ.ಎ.ಕೆ.ಇ] 20) ಗುಲ್ಬರ್ಗಾ (ಮ) [ಕೈಗಾರಿಕಾ ಸಂಘ: ಎಫ್‌.ಕೆ.ಸಿ.ಸಿ.ಐ.] 21) ಹುಮನಾಬಾದ್‌ [ಕೈಗಾರಿಕಾ 
ಸಂಘ: ಎ.ಡಬ್ಬೂ. ಎ.ಕೆ.ಇ] 22) ಜೇವರ್ಗಿ [ಕೈ ಗಾರಿಕಾ ಸಂಘ: ಎಫ್‌.ಕೆ.ಸಿ.ಸಿ.ಐ.]1 23) ಹೊಸಪೇಟೆ [ಕೈಗಾರಿಕಾ ಸಂಘ: 
ಬಿ.ಸಿ.ಐ.ಸಿ.] 245 ಕೊಪ್ಪಳ [ಕೈಗಾರಿಕಾ ಸಂಘ: ನ .ಐ.ಸಿ.ಸಿ.ಐ.] 25) ವಿಠಲಾಪುರ [ಕೈ ಗಾರಿಕಾ ಸಂಘ: ಬಿ.ಸಿ.ಐ.ಸಿ.] 26) 
ವಾಡಿ [ಕೈ ಗಾರಿಕಾ ಸಂಘ: 22] ಗಳಲ್ಲಿ ರಚಿಸಲು ತೀರ್ಮಾನಿಸಿ ಈ ಕೆಳಗಿನಂತೆ ಆದೇಶಿಸಿದೆ. 
ಸರ್ಕಾರಿ ಆದೇಶ ಸಂಖ್ಯೆ ಕಾಳ 133 ಇಟಿಐ 2008 ಬೆಂಗಳೂರು, ದಿನಾಂಕ 03ನೇ ಸೆಪ್ಟೆಂಬರ್‌, 2009. 
2007-08ನೇ ಸಾಲಿನಲ್ಲಿ ಸಾರ್ವಜನಿಕ ಹಾಗು ಖಾಸಗಿ ಸಹಭಾಗಿತ್ವದ (ಪಿಪಿಪಿ) ಯೋಜನೆಯಡಿಯಲ್ಲಿ 
ಉನ್ನತೀಕರಿಸಲಾದ 26 ಸರ್ಕಾರಿ ಕೈಗಾರಿಕಾ ತರಬೇತಿ ಸಂಸ್ಥೆಗಳಲ್ಲಿ ಈ ಕೆಳಕಂಡಂತಹ ಸದಸ್ಯರುಗಳನ್ನುಳ್ಳ ಇನ್ಸಿಟ್ಯೂಟ್‌ 
ಮ್ಯಾನೇಜ್‌ಮೆಂಟ್‌ ಕಮಿಟಿ ಯನ್ನು ತಕ್ಷಣದಿಂದಲೇ ಜಾರಿಗೆ ಬರುವಂತೆ ಹಾಗೂ 5 ವರ್ಷಗಳ ಅವಧಿಗೆ ರಚಿಸಿ ಆದೇಶ 
ಹೊರಡಿಸಲಾಗಿದೆ. 
ಸರ್ಕಾರಿ ಕೈಗಾರಿಕಾ ತರಬೇತಿ ಸಂಸ್ಥೆ(ಮ), ಹೊಸೂರು ರಸ್ತೆ, ಬೆಂಗಳೂರು ಇವರ ನಿರ್ವಹಣಾ ಸಮಿತಿ (ಐ.ಎಂ.ಸಿ) 
ಕೈಗಾರಿಕಾ ಸಂಘ: ಸಿ.ಐ.ಐ. 











ಕ್ರಮ ಸದಸ್ಯರ ಹೆಸರು ಸದಸ್ಯರ ಹೆಚ್ಚಿನ ವಿವರಗಳು 
ಸಂ: (ಶ್ರೀಯುತರು) 
1 ಅಧ್ಯಕ್ಷರು ಶ್ರೀಮತಿ. ಪ್ರಾಚಾರ್ಯರು, ಮೆ.ಎನ್‌.ಟಿ.ಟಿ.ಎಫ್‌. ಎಲೆಕ್ಟಾನಿಕ್ಸ್‌ 
ಧರ್ಮಾಂಬಾಳ್‌ ಸಿಟಿ, ಹೊಸೂರು ರಸ್ತೆ 
ಮೊಬೈಲ್‌: 9900131185 
2 ಕಾರ್ಯದರ್ಶಿ ಬಾಲಕೃಷ್ಣಕೆ. ಪ್ರಾಚಾರ್ಯರು, ಸರ್ಕಾರಿ ಕೈಗಾರಿಕಾ ತರಬೇತಿ 


ಸಂಸ್ಥೆ(ಮ), ಹೊಸೂರು ರಸ್ತೆ ಬೆಂಗಳೂರು. 
ಫೋನ್‌: 080-22246821. ಮೊಬೈಲ್‌: 
9242855751 
ಇ-ಮೇಲ್‌:witibang@yahoo.com 










































































೩೦೪೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್‌ ೨೨, ೨೦೦೯ ಭಾಗ-೧ 
ಕ್ರಮ ಸದಸ್ಯರ ಹೆಸರು ಸದಸ್ಯರ ಹೆಚ್ಚಿನ ವಿವರಗಳು 
ಸಂ: (ಶ್ರೀಯುತರು) 
ಕೈಗಾರಿಕಾ ಸಂಘದವರಿಂದ 
ನಾಮ ನಿರ್ದೇಶನ ಮಾಡಿರುವ 
ಸದಸ್ತರುಗಳು 
3 ಸದಸ್ಯರು ಎಸ್‌.ಎಸ್‌.ಪಾಟಲ್‌ ಪ್ರಧಾನ ವ್ಯವಸ್ಥಾಪಕರು, ಹೆಚ್‌.ಆರ್‌.ಡಿ, ಭಾರತ್‌ 
ಎಲೆಕ್ಟ್ರಾನಿಕ್ಸ್‌ ಲಿ. ಬೆ೦ಗಳೂರು. 
ಮೊಬೈಲ್‌: 9945492147 
ಇ- ಡಾ patilss@bel.co.in 
4 ಸದಸ್ಯರು ಪಾಟೀಲ್‌ ವ್ಯವಸ್ಥಾಪಕರು, ಎರಕ ಕ್ಕ “TE PARK’, 
22ಜಿ, "ದೊಡ್ಡೇನಕುಡಿ, 2ನೇ ಫೇಸ್‌, ಇಂಡಸ್ಟ್ರಿಯಲ್‌ 
ಏರಿಯಾ, ವೈಟ್‌ ಫೀಲ್ಡ್‌, ಬೆ೦ಗಳೂರು. Ph: 080- 
28450800 
ಇ-ಮೇಲ್‌: ptilra@tycoelectronics.com 
5 ಸದಸ್ಯರು ಎಸ್‌.ರಾಘವನ್‌ ಉಪಾಧ್ಯಕ್ಷರು, ಕರ್ನಾಟಕ ಹೈಬಿಡ್‌ ಮೈಕ್ರೊ ಡಿವೈಸಸ್‌ 
ಲಿ ಎಲೆಕ್ಟ್ರಾನಿಕ್ಸ್‌ ಸಿಟಿ, ತೆ 100, 
ಫೋನ್‌: 0೫0೨ 28520208 
6 ಸದಸ್ಯರು ಎಂ.ವಿ.ನಾಗರಾಜ್‌ ವ್ಯವಸ್ಥಾಪಕ ನಿರ್ದೇಶಕರು, VXL Instruments, 
ಬೆಂಗಳೂರು. 
ಮೊಬೈಲ್‌: 984424444. ಇ-ಮೇಲ್‌: 
RS 
ರಾಜ್ಯ ಸರ್ಕಾರದಿಂದ ನಾಮ 
ನಿರ್ದೇಶನ ಮಾಡಿರುವ 
ಸದಸ್ಯರುಗಳು 
7 ಸದಸ್ಯರು ಬಿ.ಎಸ್‌.ರಘುಪತಿ ಜಂಟಿ ನಿರ್ದೇಶಕರು, ವಿಭಾಗೀಯ ಕಛೇರಿ, 
ಉದ್ಯೋಗ ಮತ್ತು ತರಬೇತಿ ಇಲಾಖೆ, ಬೆಂಗಳೂರು- 
29. ಮೊಬೈಲ್‌: 9900172066 
ಇ-ಮೇಲ್‌: bs_raghupathy@hotmail.com 
8 ಸದಸ್ಯರು ಬಿ.ಎಲ್‌.ಚೆಂದಶೇಖರ್‌ | ಪ್ರಾಚಾರ್ಯರು, ಕೈಗಾರಿಕಾ ತರಬೇತಿ ಸಂಸ್ಥೆ(ಮ), 
ಹೊಸೂರು ರಸ್ತೆ, ಚಕಾ 29. 
ಮೊ: 9448204506. 
9 ಸದಸ್ಯರು ರಾಂಮೋಹನ್‌ ಜಿಲ್ಲಾ ಉದ್ಯೋಗ ಅಧಿಕಾರಿ, ಹೊಸೂರು ರಸ್ತೆ 
ಬೆಂಗಳೂರು-29. 
10 ಸದಸ್ಯರು ಎ. ವೆಂಕಟೇಶ್‌ ತರಬೇತಿ ಅಧಿಕಾರಿ, ಕೈಗಾರಿಕಾ ತರಬೇತಿ ಸಂಸ್ಥೆ(ಮ), 
ಹೊಸೂರು ರಸ್ತೆ. ಬೆಂಗಳೂರು 29, 
11 ಸದಸ್ಯರು ಎಸ್‌.ಉಷಾ ಕಿರಿಯ ತರಬೇತಿ ಅಧಿಕಾರಿ, ಕೈಗಾರಿಕಾ ತರಬೇತಿ 
ಸಂಸ್ಥೆ(ಮ), ಹೊಸೂರು ರಸ್ತೆ ಬೆಂಗಳೂರು-29., 
ಸರ್ಕಾರಿ ಕೈಗಾರಿಕಾ ತರಬೇತಿ ಸಂಸ್ಥೆ, ದೇವನಹಳ್ಳಿ ಇವರ ನಿರ್ವಹಣಾ ಸಮಿತಿ (ಐ.ಎಂ.ಸಿ) 
ಕೈಗಾರಿಕಾ ಸಂಘ: ಸಿ.ಐ.ಐ. 
ಕ್ರಮ ಸದಸ್ಯರ ಹೆಸರು ಸದಸ್ಯರ ಹೆಚ್ಚನ ವಿವರಗಳು 
ಸಂ: (ಶ್ರೀಯುತರು) 
1 ಅಧ್ಯಕ್ಷರು ಎ.ವಿ.ಗೊವೆಕರ್‌ ಸಹ ಉಪಾಧ್ಯಕ್ಷರು. ಕ್ವಾಲಿಟಿ ಅಶುರೆನ್ಸ್‌, ಕಿರ್‌ ಲೊಸಕರ್‌ 














ಟೊಯೊಡ ಟೆಕ್ಸ್‌ ಟೈಲ್‌ ಮಷನರಿ ಲಿ ಜಿಗಣಿ 
ಇಂಡಸ್ಟ್ರಿಯಲ್‌ ಏರಿಯಾ, ಬೆ೦ಗಳೂರು -562106. 
080-7826201-206. ಮೊಬೈಲ್‌: 9844184576. 
ಇ-ಮೇಲ್‌: govekar@kttml.com 














ಭಾಗ - ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್‌ ೨೨, ೨೦೦೯ ೩೦೪೯ 
ಕ್ರಮ ಸದಸ್ಯರ ಹೆಸರು ಸದಸ್ಯರ ಹೆಚ್ಚಿನ ವಿವರಗಳು 
ಸಂ: (ಶ್ರೀಯುತರು) 
2 ಕಾರ್ಯದರ್ಶಿ ಲಕ್ಷ್ಮೀ ಪ್ರಾಚಾರ್ಯರು, ಸರ್ಕಾರಿ ಕೈಗಾರಿಕಾ ತರಬೇತಿ ಸಂಸ್ಥೆ, 
ನಾರಾಯಣರಾಜು ದೇವನಹಳ್ಳಿ. ಬೆ೦ಗಳೂರು ಗ್ರಾಮಾ೦ತರ. ಮೊಬೈಲ್‌: 


9880484841, 
ಇ-ಮೇಲ್‌:witibang@yahoo.com 





ಕೈಗಾರಿಕಾ ಸಂಘದವರಿಂದ 
ನಾಮ ನಿರ್ದೇಶನ 
ಮಾಡಿರುವ ಸದಸ್ವರುಗಳು 





ಸದಸ್ಯರು 


ರಾಜೇಶ್‌ ಗೋಯಲ್‌ 


ತೂ ಫೆರ್ರಮ್‌ ಎಕ್ಸ್‌ ಟ್ರೀಮ್‌ ಇಂಜಿನಿಯರಿಂಗ್‌ 

ಪ್ರೈವೇಟ್‌ ©., KIADB ಇಂಡಸ್ಟ್ರಿಯಲ್‌ ಏರಿಯಾ, 
ಹರಟಿ, ಬೆಂಗಳೂರು- 565114, 
080-27971482. ಮೊಬೈಲ್‌: 9900146030 
ಇ-ಮೇಲ್‌: rajiesh@ferrum.co.in 





















































4 ಸದಸ್ಯರು ಜಿ. ಶ್ರೀನಿವಾಸ ರಾವ್‌ ವ್ಯವಸ್ಥಾಪಕ ನಿರ್ದೇಶಕರು, 1/01/. ಸಿಸ್ಟಮ್ಸ್‌ ಪ್ರೈವೇಟ್‌ 
ಲಿ. ಯಲಹಂಕ, ಬೆ೦ಗಳೂರು.. Mob: 9341233307 
ಇ-ಮೇಲ್‌: ಪanapasrinivasa@mcmlsystems.com 

5 ಸದಸ್ಯರು ಹಲಸ್ಟಾಮಿ ವ್ಯವಸ್ಥಾಪಕ ನಿರ್ದೇಶಕರು, ಮಾಗೋಡ್‌ ಲೇಸರ್‌ 

ಮಾಗೋಡ್‌ ಮೆಷನಿಂಗ್‌ ಪ್ರೈವೇಟ್‌ ಲಿ. ಬೆಂಗಳೂರು. 
080-7826226. ಇ-ಮೇಲ್‌: 
magodlaser@vsnl.com 

6 ಸದಸ್ಯರು ಗುರುಭಾಸ್ಕರ್‌ ಮ್ಯಾನೇಜರ್‌-ಅಪರೇಷನ್ಸ್‌, Otto Bilz India, 
ಬೆಂಗಳೂರು. 
ಮೊಬೈಲ್‌: 9880585709. 

ರಾಜ್ಯ ಸರ್ಕಾರದಿಂದ ನಾಮ 
ನಿರ್ದೇಶನ ಮಾಡಿರುವ 
ಸದಸ್ಮರುಗಳು 

7 ಸದಸ್ಯರು ಸಿದ್ದಲಿಂಗಯ್ಯ ಕುರಿ ಸಹಾಯಕ ನಿರ್ದೇಶಕರು, ವಿಭಾಗೀಯ ಕಛೇರಿ, 
ಉದ್ಯೋಗ ಮತ್ತು ತರಬೇತಿ ಇಲಾಖೆ, ಬೆಂಗಳೂರು-29. 
ಮೊಬೈಲ್‌: 9448754373 

8 ಸದಸ್ಯರು ಡಿ.ಎಲ್‌.ಕೃಷ್ಣಮೂರ್ತಿ ಪ್ರಾಚಾರ್ಯರು, ಕೈಗಾರಿಕಾ ತರಬೇತಿ ಸಂಸ್ಥೆ, ಪೀಣ್ಯ 
ಬೆಂಗಳೂರು-22. 
ಮೊ: 9845065510 

9 ಸದಸ್ನರು ತನುಜ ಜಿಲ್ಲಾ ಉದ್ದೋಗ ಅಧಿಕಾರಿ, ಚಿಕ್ಕಬಳ್ಳಾಪುರ. 

10 ಸದಸ್ಯರು ಟಿ. ರಾಮಮೂರ್ತಿ ತರಬೇತಿ ಅಧಿಕಾರಿ, ಕೈಗಾರಿಕಾ ತರಬೇತಿ ಸಂಸ್ಥೆ, 
ದೇವನಹಳ್ಳಿ, Sun 2 ಗ್ರಾಮಾಂತರ. 

1| ಸದಸ್ಯರು ಟಿ.ಎಸ್‌.ಪ್ರಕಾಶ್‌ ಕಿರಿಯ ತರಬೇತಿ ಅಧಿಕಾರಿ, ಕೈಗಾರಿಕಾ ತರಬೇತಿ ಸಂಸ್ಥೆ, 
ದೇವನಹಳ್ಳಿ, ಬೆಂಗಳೂರು. 

ಸರ್ಕಾರಿ ಕೈಗಾರಿಕಾ ತರಬೇತಿ ಸಂಸ್ಥೆ(ಮ), ಕೋಲಾರ ದ ನಿರ್ವಹಣಾ ಸಮಿತಿ (ಐ.ಎಂ.ಸಿ) 
( ಕೈಗಾರಿಕಾ ಸಂಘ: ಎ.ಡಬ್ರ್ಯೂ.ಎ.ಕೆ.ಆ) 
ಕ್ರಮ ಸದಸ್ಯರ ಹೆಸರು ಸದಸ್ಯರ ಹೆಚ್ಚಿನ ವಿವರಗಳು 
ಸಂ: (ಶ್ರೀಯುತರು) 





ಹ 








ಅಧ್ಯಕ್ಷರು 


ಜ್ಯೋತಿ ಬಾಲಕೃಷ್ಣ 





ನಿರ್ದೇಶಕರು, ಮೆ.ಲಕ್ಷಿ £ ಎಂಬ್ರಾಯಿಡರಿ ಪ್ರೈ ವೇಟ್‌ 
ಲಿಮಿಟೆಡ್‌, ಚೆಲುವಪ್ಪ ಗಾರ್ಡನ್‌, ES 
ಪೈಫ್ಲ್ಯ ನ್‌ ರಸ್ತೆಯ ಹತ್ತಿರ, ಬೆಂಗಳೂರು-40. 
ಮೊಬೈಲ್‌: 9845194883 

ಇಂತ iyothibalakrishna@gmail.com 



























































೩೦೫೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್‌ ೨೨, ೨೦೦೯ ಭಾಗ - ೧ 
ಕ್ರಮ ಸದಸ್ಯರ ಹೆಸರು ಸದಸ್ಯರ ಹೆಚ್ಚಿನ ವಿವರಗಳು 
ಸಂ: (ಶ್ರೀಯುತರು) 
2 ಕಾರ್ಯದರ್ಶಿ ಕೃಷ್ಣರಾಜು.ಕೆ.ಕೆ. ಪ್ರಾಚಾರ್ಯರು, ಸರ್ಕಾರಿ ಕೈಗಾರಿಕಾ ತರಬೇತಿ 
ಸಂಸ್ಥೆ(ಮ) ಕೋಲಾರ 
ಮೊಬೈಲ್‌: 9448209268 
ಇ-ಮೇಲ್‌:ppl_gitiw_kolar@yahoo.com 
ಕೈಗಾರಿಕಾ ಸಂಘದವರಿಂದ 
ನಾಮ ನಿರ್ದೇಶನ ಮಾಡಿರುವ 
ಸದಸ್ತರುಗಳು 
3 ಸದಸ್ಯರು ಬಿ.ಎನ್‌.ಆನಂದ್‌ ಚಿರಾಗ್‌ ಕಾರ್ಡ್‌ ಕಂಟೈನರ್‌, ಕಾಮಾಕ್ಷಿಪಾಳ್ಯ, ಮಾಗಡಿ 
ರಸ್ತೆ ಬೆಂಗಳೂರು-79.ಮೊಬೈಲ್‌: 990188858 
ಇ-ಮೇಲ್‌: cccl@vsnl.net 
4 ಸದಸ್ನರು 
5 ಸದಸ್ಯರು ನಂದಾ ಪ್ರಸಾದ್‌ ಮೆ. ಆಇಓಖಿ-ಇಕಿ, ನಂ.101/, ಸರ್ವೆಯರ್‌ ಸ್ವೀಟ್‌, 
ಬಸವನಗುಡಿ, ಬೆ೦ಗಳೂರು-04. 
ಫೋನ್‌: 26612394, 26610079. ಮೊಬೈಲ್‌: 
9980157617 
ಇ-ಮೇಲ್‌: info@dent-eq.com 
6 ಸದಸ್ಯರು ಸುನಿತ ಕುಮಾರ್‌ ಯುನಿಫ್ಲೋ ಇಂಜಿನಿಯರಿಂಗ್‌, 280/8, 7ನೇ 
ಮುಖ್ಯ ರಸ್ತೆ, 5ನೇ ಬ್ಲಾಕ್‌, ಜಯನಗರ, ಬೆಂಗಳೂರು- 
42. ಮೊಬೈಲ್‌: 9448385281 
ಇ-ಮೇಲ್‌: bijambi@gmail.com 
ರಾಜ್ಯ ಸರ್ಕಾರದಿಂದ ನಾಮ 
ನಿರ್ದೇಶನ ಮಾಡಿರುವ 
ಸದಸ್ತರುಗಳು 
ಚ ಸದಸ್ಯರು ಸಾದತುಲ್ಲಾ ಬೇಗ್‌. ಪ್ರಾಚಾರ್ಯರು, ಕೈಗಾರಿಕಾ ತರಬೇತಿ ಸಂಸ್ಥೆ, 
ಎಮ್‌ ಕೆ.ಜಿ.ಎಫ್‌, ಕೋಲಾರ ಜಿಲ್ಲೆ, ಮೊಬೈಲ್‌: 9980157617 
ಸದಸ್ಯರು ವೀರಣ್ಣ ಹಲಕಟ್ಟಿ ಪ್ರಾಚಾರ್ಯರು, ಕೈಗಾರಿಕಾ ತರಬೇತಿ ಸಂಸ್ಥೆ, 
8 ದೇವರಾಯಸಮುದ್ರ, ಕೋಲಾರ ಜಿಲ್ಲೆ, 
9 ಸದಸ್ತರು ಶ್ರೀನಿವಾಸ.ಕೆ ಜಿಲ್ಲಾ ಉದ್ಯೋಗ ಅಧಿಕಾರಿ, ಕೋಲಾರ. 
10 ಸದಸ್ಯರು ವಾಣಿಶ್ರೀ.ಎಸ್‌.ಎನ್‌ ಕಿರಿಯ ತರಬೇತಿ ಅಧಿಕಾರಿ, ಕೈಗಾರಿಕಾ ತರಬೇತಿ 
ಸಂಸ್ಥೆ, ಕೆ.ಜಿ.ಎಫ್‌, ಕೋಲಾರ ಜಿಲ್ಲೆ, 
11 ಸದಸ್ಯರು ವಿಜಯಕುಮಾರ್‌.ಬಿ.ಎ | ಕಿರಿಯ ತರಬೇತಿ ಅಧಿಕಾರಿ, ಕೈಗಾರಿಕಾ ತರಬೇತಿ 
ಸ್‌. ಸಂಸ್ಥೆ(ಮ), ಕೋಲಾರ, 








Note: Since the member 4 nominated by AWAKE has withdrawn his nomination, a new member 
will be intimated in the due course. 


ಸರ್ಕಾರಿ ಕೈಗಾರಿಕಾ ತರಬೇತಿ ಸಂಸ್ಥೆ ಅಮ್ಮಸಂದ್ರ ಆವರ ನಿರ್ವಹಣಾ ಸಮಿತಿ (ಐ.ಎಂ.ಸಿ) 





ಕೈಗಾರಿಕಾ ಸಂಘ: ಎ.ಡಬ್ರ್ಯೂ.ಎ.ಕೆ.ಇ 























ಕ್ರಮ ಸದಸ್ಯರ ಹೆಸರು ಸದಸ್ಯರ ಹೆಚ್ಚಿನ ವಿವರಗಳು 

ಸಂ: (ಶ್ರೀಯುತರು) 

1 ಅಧ್ಯಕ್ಷರು ರೇವತಿ ಕಾರ್ಯದರ್ಶಿ, AWAKE, ಬೆಂಗಳೂರು. 
ವೆಂಕಟರಾಮನ್‌ 

2 ಕಾರ್ಯದರ್ಶಿ ವೀರಣ್ಣ(ತರಬೇತಿ ಪ್ರಾಚಾರ್ಯರು, ಸರ್ಕಾರಿ ಕೈಗಾರಿಕಾ ತರಬೇತಿ ಸಂಸ್ಥೆ, 
ಅಧಿಕಾರಿ ಇನ್‌ ಅಮ್ಮಸಂದ, ಬೆ೦ಗಳೂರು . 
ಚಾರ್ಜ) ಮೊಬೈಲ್‌: 9341149246 


ಇ-ಮೇಲ್‌: tiams@netone.in 











ಭಾಗ - ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್‌ ೨೨, ೨೦೦೯ ೩೦೫೧ 


ಕ್ರಮ ಸದಸ್ಯರ ಹೆಸರು ಸದಸ್ಯರ ಹೆಚ್ಚಿನ ವಿವರಗಳು 
ಸಂ: (ಶ್ರೀಯುತರು) 
ಕೈಗಾರಿಕಾ ಸಂಘದವರಿಂದ 
ನಾಮ ನಿರ್ದೇಶನ ಮಾಡಿರುವ 
ಸದಸ್ವರುಗಳು 

3 ಸದಸ್ಯರು ಎಸ್‌.ಬಾಬು ಮೆ: ಸಂಪತ್‌ ಇಂಜಿನಿಯರಿಂಗ್‌ ಎಂಟರ್‌ ಪ್ರೈಸಸ್‌, 
ನಂ: 49/83, ಮಾಗಡಿ ಮೈನ್‌ ರಸ್ತೆ, ಬೆಂಗಳೂರು-23. 
ಫೋನ್‌: 23304009/23402884 

4 ಸದಸ್ನರು ಜೆ. ಕ್ರಾಸ ಮೆ: ಸಿ.ಎಮ್‌.ಎಕ್ಕುಪ್‌ ಮೆಂಟ್‌ & ಇನ್‌ಸ್ಟುಮೆಂಟ್ಸ್‌ 
ಪ್ರೈವೇಟ್‌ ಲಿ., ಬಿ-194, 5ನೇ ಮೈನ್‌, ಪಿ.ಬಿ. ನಂ: 
5487, ಪೀಣ್ಯ 2ನೇ ಹಂತ, ಪೀಣ್ಯ ಇಂಡಸ್ಟ್ರಿಯಲ್‌ 
ಎಸ್ಟೇಟ್‌, ಬೆ೦ಗಳೂರು-58. 

ಫೋನ್‌: 28361047/28360711/361 

5 ಸದಸ್ನರು ಎಸ್‌.ಫಿಲಿಪ್‌ ಲೆವಿಸ್‌ ಮೆ: ಎಲೆಕ್ಟ್ರೊ-ಮೆಕಾನಿಕ್‌ ಕಾರ್ಪೊರೇಷನ್‌, ನಂ: 
ಡಿ-95, ರಾಜಾಜಿನಗರ ಇಂಡಸ್ಟ್ರಿಯಲ್‌ ಎಸ್ಟೇಟ್‌, 
ಬೆ೦ಗಳೂರು-44. 23351645/23303145 

6 ಸದಸ್ತರು ಶ್ರೀಧರ. ವಿ. ಪ್ರಿಸಿಷನ್‌ ಟೆಕ್ಕೊಪ್ಲಾಸ್ಟ್‌ ಲಿ. 

ನಂ: 367, 3ನೇ ಬ್ಲಾಕ್‌, ಕೋರಮಂಗಲ, 
ಬೆಂಗಳೂರು-560034. 

ಮೊಬೈಲ್‌: 98455023473 

ಇ-ಮೇಲ್‌: picvenky@hotmail.com 




















ರಾಜ್ಯ ಸರ್ಕಾರದಿಂದ ನಾಮ 


ನಿರ್ದೇಶನ ಮಾಡಿರುವ 















































ಸದಸ್ತರುಗಳು 

7 ಸದಸ್ಯರು ಮುನಿಸ್ವಾಮಿ ಪ್ರಾಚಾರ್ಯರು, ಸರ್ಕಾರಿ ಕೈಗಾರಿಕಾ ತರಬೇತಿ ಸಂಸ್ಥೆ, 
ತುರುವೇಕೆರೆ, ತುಮಕೂರು ಜಿಲ್ಲೆ. 
ಮೊಬೈಲ್‌: 9880484841 

ಸದಸ್ಯರು ಸಿದ್ದಲಿಂಗಯ್ಯ ಕುರಿ ಸಹಾಯಕ ನಿರ್ದೇಶಕರು, ವಿಭಾಗೀಯ ಕಛೇರಿ, 

8 ಉದ್ಯೋಗ ಮತ್ತು ತರಬೇತಿ ಇಲಾಖೆ, 
ಬೆಂಗಳೂರು-29. 
ಮೊಬೈಲ್‌: 9448754373 

9 ಸದಸ್ನರು ಅಲ್ಲಾಬಕ್ಷ ಜಿಲ್ಲಾ ಉದ್ಯೋಗ ಅಧಿಕಾರಿ, ತುಮಕೂರು. 

10 ಸದಸ್ಯರು ಬಿ.ಈರಣ್ಣ ತರಬೇತಿ ಅಧಿಕಾರಿ, ಕೈಗಾರಿಕಾ ತರಬೇತಿ ಸಂಸ್ಥೆ, 
ಅಮ್ಮಸ೦ದ್ರ, ತುಮಕೂರು ಜಿಲ್ಲೆ. 

11 ಸದಸ್ಯರು ದುರ್ಗಯ್ಯ ಕಿರಿಯ ತರಬೇತಿ ಅಧಿಕಾರಿ, ಕೈಗಾರಿಕಾ ತರಬೇತಿ 
ಸಂಸ್ಥೆ, ಅಮ್ಮಸಂದ್ರ, ತುಮಕೂರು ಜಿಲ್ಲೆ. 

ಸರ್ಕಾರಿ ಕೈಗಾರಿಕಾ ತರಬೇತಿ ಸಂಸ್ಥೆ, ವಿಲ್ಲನ್‌ ಗಾರ್ಡನ್‌, ಬೆಂಗಳೂರು-27 ಇವರ ನಿರ್ವಹಣಾ ಸಮಿತಿ (ಐ.ಎಂ.ಸಿ) 
ಕೈಗಾರಿಕಾ ಸಂಘ: ಎ.ಡಬ್ರ್ಯೂ.ಎ.ಕೆ.ಇ 

ಕ್ರಮ ಸದಸ್ಯರ ಹೆಸರು ಸದಸ್ಯರ ಹೆಚ್ಚಿನ ವಿವರಗಳು 

ಸಂ: (ಶ್ರೀಯುತರು) 

1 ಅಧ್ಯಕ್ಷರು ಸುಧಾ ಪ್ರಕಾಶ್‌ ಅಧ್ಯಕ್ಷರು, AWAKE, ಬೆಂಗಳೂರು. 

2 ಕಾರ್ಯದರ್ಶಿ ಸುಧಾಕರ.ಜೆ.ಆರ್‌ ಪ್ರಾಚಾರ್ಯರು, ಸರ್ಕಾರಿ ಕೈಗಾರಿಕಾ ತರಬೇತಿ ವಿಲ್ಲನ್‌ 
ಗಾರ್ಡನ್‌, ಬೆಂಗಳೂರು-27. 



















































































೩೦೫೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್‌ ೨೨, ೨೦೦೯ ಭಾಗ - ೧ 
ಕ್ರಮ ಸದಸ್ಯರ ಹೆಸರು ಸದಸ್ಯರ ಹೆಚ್ಚಿನ ವಿವರಗಳು 

ಸಂ: (ಶ್ರೀಯುತರು) 

ಕೈಗಾರಿಕಾ ಸಂಘದವರಿಂದ 
ನಾಮ ನಿರ್ದೇಶನ 
ಮಾಡಿರುವ ಸದಸ್ತರುಗಳು 

3 ಸದಸ್ಯರು ಶುತಿಕಾ ಪ್ರಕಾಶ್‌ ವಿನ್‌ ಎ೦ಟರೈೈಸಸ್‌, ಜಿ-01, ಗಂಗದೀಪ, 1/21, 
ಹನುಮಂತಪ್ಪ ಲೇಔಟ್‌, ಬೆ೦ಗಳೂರು-01. 
ಮೊಬೈಲ್‌: 9243102846 
ಇ-ಮೇಲ್‌: ceepe2002@yahoo.co.in 

4 ಸದಸ್ಯರು ಮಾಲತಿ ವಿ ಕುಮಾರ್‌ ಹೋಮ್‌ ಇನ್‌, ನಂ. 556, 9 ನೇ ಮೈನ್‌, 1ನೇ 
ಹಂತ, ಇಂದಿರಾನಗರ, ಬೆಂಗಳೂರು-38. 

5 ಸದಸ್ಯರು ರಘುನಂದನ್‌ ರಾಮಣ್ಣ ನುಮಾರ್ಕ್‌, ನಂ.2/2, ಯೂನಿಯನ್‌ ಸ್ಟೀಟ್‌, 
ಬೆಂಗಳೂರು-1. 

6 ಸದಸ್ಯರು ವಿನಯ್‌ ಕಾರ್ತಿಕ್‌ ಕೆಂಕೆರೆ ಇನ್‌ಫ್ರಾಟೆಕ್‌, ವ್ಯವಸ್ಥಾಪಕ ನಿರ್ದೇಶಕರು, 
ನಂ.43, ಆದ್ದಿಡ್‌ ಹೌಸ್‌, ಲೋಯರ್‌ ಆರ್ಬರ್ಡ 
ಪ್ಯಾಲೇಸ್‌, ಬೆಂಗಳೂರು-03. 
ಮೊಬೈಲ್‌: 9886012096 

ರಾಜ್ಯ ಸರ್ಕಾರದಿಂದ 
ನಾಮ ನಿರ್ದೇಶನ 
ಮಾಡಿರುವ ಸದಸ್ತರುಗಳು 

7 ಸದಸ್ಯರು ರೇಣುಕಾರಾಧ್ಯ.ಎಮ್‌.ಎನ | ಪ್ರಾಚಾರ್ಯರು, ಕೈಗಾರಿಕಾ ತರಬೇತಿ ಸಂಸ್ಥೆ, 

ಧು ತುಮಕೂರು ರಸ್ತೆ, ಪೀಣ್ಯ, ಬೆಂಗಳೂರು-22. 
ಮೊಬೈಲ್‌: 9480042951 

8 ಸದಸ್ಯರು ವನಜ ಸಹಾಯಕ ನಿರ್ದೇಶಕರು, ಉದ್ಯೋಗ ಮತ್ತು ತರಬೇತಿ 
ಇಲಾಖೆ, ಬೆಂಗಳೂರು-29. 
ಮೊಬೈಲ್‌: 9480180151 

9 ಸದಸ್ಯರು ಮೈಲಾರಯ್ಯ ಸಹಾಯಕ ನಿರ್ದೇಶಕರು, ಜಿಲ್ಲಾ ಉದ್ಯೋಗ ಕಛೇರಿ, 
ಹೊಸೂರು ರಸ್ತೆ ಬೆಂಗಳೂರು-29 

10 ಸದಸ್ಯರ ರಾಮಚಂದ್ರ ರಾವ್‌ ತರಬೇತಿ ಅಧಿಕಾರಿ, ಕೈಗಾರಿಕಾ ತರಬೇತಿ ಸಂಸ್ಥೆ 
ವಿಲ್ಲನ್‌ ಗಾರ್ಡನ್‌, 
ಬೆಂಗಳೂರು-27. 

11 ಸದಸ್ಯರು ಭೀಮೆಶ್‌ ಕಿರಿಯ ತರಬೇತಿ ಅಧಿಕಾರಿ, ಕೈಗಾರಿಕಾ ತರಬೇತಿ 
ಸಂಸ್ಥೆ, ವಿಲನ್‌ ಗಾರ್ಡನ್‌, ಬೆಂಗಳೂರು-27. 

ಸರ್ಕಾರಿ ಕೈಗಾರಿಕಾ ತರಬೇತಿ ಸಂಸ್ಥೆ, ಸಿರಾ ಇವರ ನಿರ್ವಹಣಾ ಸಮಿತಿ (ಐ.ಎಂ.ಸಿ) 
ಕೈಗಾರಿಕಾ ಸಂಘ: ಸಿ.ಐ.ಐ. 

ಕ್ರಮ ಸದಸ್ಯರ ಹೆಸರು ಸದಸ್ಯರ ಹೆಚ್ಚಿನ ವಿವರಗಳು 

ಸಂ: (ಶ್ರೀಯುತರು) 

1 ಅಧ್ಯಕ್ಷರು ಎ.ವೈದ್ಯಾನಾಥನ್‌ ವ್ಯವಸ್ಥಾಪಕ ನಿರ್ದೇಶಕರು, ಸುಮಯಾ 
ಎಚ್‌.ಎಮ್‌.ಎಕ್ಸ್‌ ಸಿಸ್ಟಮ್ಸ್‌, ಲ, ಪೀಣ್ಯ 
ಇಂಡಸ್ಟ್ರಿಯಲ್‌ ಎಸ್ಟೇಟ್‌, ಪೀಣ್ಯ. ಬೆ೦ಗಳೂರು-22. 
ಮೊಬೈಲ್‌: 9342569490. 
ಇ-ಮೇಲ್‌: vaidy@hmx.biz 

ಟೆ ಕಾರ್ಯದರ್ಶಿ ರೂಪ.ಜೆ ಪ್ರಾಚಾರ್ಯರು, ಸರ್ಕಾರಿ ಕೈಗಾರಿಕಾ ತರಬೇತಿ ಸಂಸ್ಥೆ, 
ಸಿರಾ, Ph: 08135-276459 































































































ಭಾಗ - ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್‌ ೨೨, ೨೦೦೯ ೩೦೫೩ 
ಕ್ರಮ ಸದಸ್ಯರ ಹೆಸರು ಸದಸ್ಯರ ಹೆಚ್ಚಿನ ವಿವರಗಳು 

ಸಂ: (ಶ್ರೀಯುತರು) 

ಕೈಗಾರಿಕಾ ಸಂಘದವರಿಂದ 
ನಾಮ ನಿರ್ದೇಶನ ಮಾಡಿರುವ 
ಸದಸ್ತರುಗಳು 

3 ಸದಸ್ಯರು ಟಿ.ಎಮ್‌.ಸ್ವಾಮಿ ಸಿ.ಇ.ಒ, ಗೌರಿಶಂಕರ್‌ ಕೆಮಿಕಲ್ಸ್‌ ಕೆ.ಬಿ. ಕ್ರಾಸ್‌, 
ತುಮಕೂರು ಜಿಲ್ಲೆ. 

4 ಸದಸ್ಯರು ಬಿ.ಆರ್‌.ವಿಶ್ವನಾಥನ್‌ ನಿರ್ದೇಶಕರು ಮತ್ತು ಸಿ.ಇ.ಒ, ವಿಪಾರ ಮೆಷಿನ್‌ 
ಟೂಲ್‌ ಪ್ರೈ, ಲಿ. ಬಸವನಗುಡಿ, ಬೆಂಗಳೂರು. 

5 ಸದಸ್ಯರು ಬಾಬು ಸತ್ಯನ್‌ ನಿರ್ದೇಶಕರು, ಪ್ರೊಸೆಸ್‌ ಪಂಪ್ಸ್‌ ಲಿ..ಪೀಣ್ಯ, 
ಬೆಂಗಳೂರು. 

6 ಸದಸ್ಯರು ಶ್ರೀಕಾಂತ್‌ ರಾವ್‌ ವ್ಯವಸ್ಥಾಪಕ ನಿರ್ದೇಶಕರು, ಅಫರ್ನಬಲ್‌ ಬುಸಿನೆಸ್‌ 
ಸಲೂಷನ್ಸ್‌ ಲ್ಲ. ಬೆ೦ಗಳೂರು. 

ರಾಜ್ಯ ಸರ್ಕಾರದಿಂದ ನಾಮ 
ನಿರ್ದೇಶನ ಮಾಡಿರುವ 
ಸದಸ್ತರುಗಳು 

7 ಸದಸ್ಯರು ಟಿ.ಕೆ. ಕೆಂಪಯ್ಯ ಪ್ರಾಚಾರ್ಯರು, ಕೈಗಾರಿಕಾ ತರಬೇತಿ ಸಂಸ್ಥೆ 
ಕುಣಿಗಲ್‌, 
ತುಮಕೂರು ಜಿಲ್ಲೆ. 

8 ಸದಸ್ಯರು ಸಿದ್ದಲಿಂಗಯ್ಯ ಕುರಿ ಸಹಾಯಕ ನಿರ್ದೇಶಕರು, ವಿಭಾಗೀಯ ಕಛೇರಿ, 
ಉದ್ಯೋಗ ಮತ್ತು ತರಬೇತಿ ಇಲಾಖೆ, ಬೆಂಗಳೂರು- 
29. 
ಮೊಬೈಲ್‌: 9448754373 

9 ಸದಸ್ತರು ಅಲ್ತಾಬಕ್ಷ ಜಿಲ್ಲಾ ಉದ್ಯೋಗ ಅಧಿಕಾರಿ, ತುಮಕೂರು. 

10 ಸದಸ್ಯರು ರವೀಂದ್ರ ಜಿ.ರುದ್ರಗಂತಿ | ಕಿರಿಯ ತರಬೇತಿ ಅಧಿಕಾರಿ, ಕೈಗಾರಿಕಾ ತರಬೇತಿ 
ಸಂಸ್ಥೆ, ಸಿರಾ, ತುಮಕೂರು ಜಿಲ್ಲೆ. 

1 ಸದಸ್ಯರು ವೀರೇ೦ದ್ರ ಮೂರ್ತಿ ಕಿರಿಯ ತರಬೇತಿ ಅಧಿಕಾರಿ, ಕೈಗಾರಿಕಾ ತರಬೇತಿ 
ಸಂಸ್ಥೆ, ಸಿರಾ, ತುಮಕೂರು ಜಿಲ್ಲೆ. 

ಸರ್ಕಾರಿ ಕೈಗಾರಿಕಾ ತರಬೇತಿ ಸಂಸ್ಥೆ, ತುಮಕೂರು ಇವರ ನಿರ್ವಹಣಾ ಸಮಿತಿ (ಐ.ಎಂ.ಸಿ) 
ಕೈಗಾರಿಕಾ ಸಂಘ: ಸಿ.ಐ.ಐ. 

ಕ್ರಮ ಸದಸ್ಯರ ಹೆಸರು ಸದಸ್ಯರ ಹೆಚ್ಚಿನ ವಿವರಗಳು 

ಸಂ: (ಶ್ರೀಯುತರು) 

1 ಅಧ್ಯಕ್ಷರು ಎ.ವೈದ್ಯಾನಾಥನ್‌ ವ್ಯವಸ್ಥಾಪಕ ನಿರ್ದೇಶಕರು, ಸುಮಯಾ 
ಎಚ್‌.ಎಮ್‌.ಎಕ್ಸ್‌ ಸಿಸ್ಟಮ್ಸ್‌, ಲಿ. ಪೀಣ್ಯ 
ಇಂಡಸ್ಟ್ರಿಯಲ್‌ ಎಸ್ಟೇಟ್‌, ಪೀಣ್ಯ. ಬೆಂಗಳೂರು-22. 
ಮೊಬೈಲ್‌: 9342569490. 
ಇ-ಮೇಲ್‌: vaidy@hmx.biz 

bi ಕಾರ್ಯದರ್ಶಿ ಕಿರಣ್‌ ಪ್ರಾಚಾರ್ಯರು, ಸರ್ಕಾರಿ ಕೈಗಾರಿಕಾ ತರಬೇತಿ ಸಂಸ್ಥೆ, 

ಕುಮಾರ್‌.ಟಿ.ಆರ್‌ ತುಮಕೂರು, 
Ph: 08135-276459 
ಕೈಗಾರಿಕಾ ಸಂಘದವರಿಂದ 
ನಾಮ ನಿರ್ದೇಶನ ಮಾಡಿರುವ 
ಸದಸ್ಕರುಗಳು 
3 ಸದಸ್ಯರು ಟಿ.ಎಮ್‌.ಸ್ವಾಮಿ ಸಿ.ಇ.ಒ, ಗೌರಿಶಂಕರ್‌ ಕೆಮಿಕಲ್ಸ್‌ ಕೆ.ಬಿ. ಕ್ರಾಸ್‌, 

















ತುಮಕೂರು ಜಿಲ್ಲೆ. 





೩೦೫೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್‌ ೨೨, ೨೦೦೯ ಭಾಗ - ೧ 











ಕ್ರಮ ಸದಸ್ಯರ ಹೆಸರು ಸದಸ್ಯರ ಹೆಚ್ಚಿನ ವಿವರಗಳು 

ಸಂ: (ಶ್ರೀಯುತರು) 

4 ಸದಸ್ಯರು ಬಿ.ಆರ್‌.ವಿಶ್ವನಾಥನ್‌ ನಿರ್ದೇಶಕರು ಮತ್ತು ಸಿ.ಇ.ಒ, ವಿಪಾರ ಮೆಷಿನ್‌ 
ಟೂಲ್‌ ಪ್ರೈ, ಲಿ. ಬಸವನಗುಡಿ, ಬೆ೦ಗಳೂರು. 

5 ಸದಸ್ಯರು ಬಾಬು ಸತ್ಯನ್‌ ನಿರ್ದೇಶಕರು, ಪ್ರೊಸೆಸ್‌ ಪಂಪ್ಸ್‌ ಲಿ..ಪೀಣ್ಯ, 
ಬೆ೦ಗಳೂರು. 

6 ಸದಸ್ಯರು ಶ್ರೀಕಾಂತ್‌ ರಾವ್‌ ವ್ಯವಸ್ಥಾಪಕ ನಿರ್ದೇಶಕರು, ಅಫರ್ನಬಲ್‌ ಬುಸಿನೆಸ್‌ 


ಸಲೂಷನ್ಸ್‌ ಲಿ. ಬೆಂಗಳೂರು 





ರಾಜ್ಯ ಸರ್ಕಾರದಿಂದ ನಾಮ 
ನಿರ್ದೇಶನ ಮಾಡಿರುವ 
























































ಸದಸ್ತರುಗಳು 
7 ಸದಸ್ಯರು ಈಶ್ವರ್‌ ನಾಯಕ್‌.ವಿ.ಪಿ | ಜಂಟಿ ನಿರ್ದೇಶಕರು(ತರಬೇತಿ), ನಿರ್ದೇಸನಾಲಯ, 
ಉದ್ಯೋಗ ಮತ್ತು ತರಬೇತಿ, 
ಬೆಂಗಳೂರು-29 
8 ಸದಸ್ಯರು ಕೆಂಪೇಗೌಡ ಪ್ರಾಚಾರ್ಯರು, ಸರ್ಕಾರಿ ಕೈಗಾರಿಕಾ ತರಬೇತಿ ಸಂಸ್ಥೆ, 
ತಿಪಟೂರು, ತುಮಕೂರು ಜಿಲ್ಲೆ. 
9 ಸದಸ್ತರು ಅಲ್ತಾಬಕ್ಷ ಜಿಲ್ಲಾ ಉದ್ಯೋಗ ಅಧಿಕಾರಿ, ತುಮಕೂರು. 
10 ಸದಸ್ಯರು ಎಚ್‌.ಎನ್‌.ಮುರಳಿ ತರಬೇತಿ ಅಧಿಕಾರಿ, ಕೈಗಾರಿಕಾ ತರಬೇತಿ ಸಂಸ್ಥೆ, 
ತುಮಕೂರು. 
11 ಸದಸ್ಯರು ದೊಡ್ಡಸಿದ್ದಯ್ಯ ಕಿರಿಯ ತರಬೇತಿ ಅಧಿಕಾರಿ, ಕೈಗಾರಿಕಾ ತರಬೇತಿ 
ಸಂಸ್ಥೆ, 
ತುಮಕೂರು. 
ಸರ್ಕಾರಿ ಕೈಗಾರಿಕಾ ತರಬೇತಿ ಸಂಸ್ಥೆ, ಬಾಗೇಪಲ್ಲಿ, ಇವರ ನಿರ್ವಹಣಾ ಸಮಿತಿ (ಐ.ಎಂ.ಸಿ) 
ಕೈಗಾರಿಕಾ ಸಂಘ: ಎ.ಡಬ್ರ್ಯೂ.ಎ.ಕೆ.ಇ 
ಕ್ರಮ ಸದಸ್ಯರ ಹೆಸರು ಸದಸ್ಯರ ಹೆಚ್ಚಿನ ವಿವರಗಳು 
ಸಂ: (ಶ್ರೀಯುತರು) 
[ ಅಧ್ಯಕ್ಷರು ಸುಮಿತ್ರಾ ಜಂಟಿ ಕಾರ್ಯದರ್ಶಿ, ಬ್ಯುಸಿನೆಸ್‌ ಇನ್ಮುಬೇಟರ್‌.AWAKE, 
ಐಯಂಗಾರ್‌ ಬೆ೦ಗಳೂರು. ಮೊಬೈಲ್‌: 9845025619 
2 | ಕಾರ್ಯದರ್ಶಿ ಎಮ್‌.ಸಿ.ನಾಗರತ್ನ | ಪ್ರಾಚಾರ್ಯರು, ಸರ್ಕಾರಿ ಕೈಗಾರಿಕಾ ತರಬೇತಿ ಬಾಗೇಪಲ್ಲಿ, 
ಕೋಲಾರ ಜಿಲ್ಲೆ, ಮೊಬೈಲ್‌: 9342653928 
ಇ-ಮೇಲ್‌:pplgitbgp@yahoo.co.in 
ಕೈಗಾರಿಕಾ ಸಂಘದವರಿಂದ 
ನಾಮ ನಿರ್ದೇಶನ ಮಾಡಿರುವ 
ಸದಸ್ಯರುಗಳು 
3 ಸದಸ್ಯರು ಶಿವ ಷಣ್ಮುಗನ್‌ ಮೆ: ಶಿವಶಕ್ತಿ ಇಂಜಿನಿಯರಿಂಗ್‌ ಕಂಪನಿ, 


10/2, ಸಬರೊಟೊ ಮುಖರ್ಹಿ ರಸ್ತೆ 
ಜಾಲಹಳ್ಳಿ ವೆಸ್ಟ್‌ ಪೋಸ್ಟ್‌, ಬೆ೦ಗಳೂರು-15. ಫೋನ್‌: 
28395361. ಮೊಬೈಲ್‌: 9845024244 





4 ಸದಸ್ನರು ಅಮರ್‌ ನಾಥ್‌ ಅಮರ್‌ ನಾಥ್‌ & ಕಂಪನಿ. 

ನಂ: 33/4, 1 ನೇ ಮಹಡಿ, ಗಂಗಪ್ಪ ಕಾಂಪ್ಲೆಕ್ಸ್‌ 
ಡಿ.ವಿ.ಜಿ ರಸ್ತೆ ಬೆಂಗಳೂರು-04. 

ಫೋನ್‌: 26613626/16623626/26625212ಮೊಬೈಲ್‌: 
9844043442 

ಇ-ಮೇಲ್‌: b-amarnath@yahoo.co.in 










































































ಭಾಗ - ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್‌ ೨೨, ೨೦೦೯ ೩೦೫೫ 
ಕ್ರಮ ಸದಸ್ಯರ ಹೆಸರು ಸದಸ್ಯರ ಹೆಚ್ಚಿನ ವಿವರಗಳು 
ಸಂ: (ಶ್ರೀಯುತರು) 
5 ಸದಸ್ಯರು ಆಶಾ.ಎನ್‌.ಆರ್‌ ಆಶಾ ಕೆಮಿಕಲ್ಸ್‌, ನಂ.132/, 17 ನೇ ಕೆ.ಎಮ್‌, ಮಾಗಡಿ 
ಮುಖ್ಯ ರಸ್ತೆ ಮಾಚೋಗಳ್ಳಿ ಗೇಟ್‌, ಬೆ೦ಗಳೂರು-91. 
ಫೋನ್‌: 2853569. ಮೊಬೈಲ್‌: 9448050412 
ಇ-ಮೇಲ್‌: ashachemi@yahoo.co.in 
6 ಸದಸ್ಯರು ಮನೋಜ್‌ ಆಂಕರ್‌ ಹಾಸಿಟಾಲಿಟಿ ಸರ್ವೀಸಸ್‌ ಪ್ರೈವೇಟ್‌ ಲಿ. 
ಕುನ್ನಿಸೆರಿ ನಂ: 313/, 3 ನೇ ಮಹಡಿ, ಪಟೇಲ್‌ ರಾಮ ರೆಡ್ಡಿ ರಸ್ತೆ 
ದೊಮ್ಮಲೂರು, ಬೆಂಗಳೂರು-71. 
ಫೋನ್‌: 25354406. ಮೊಬೈಲ್‌: 9845315891. 
ಇ-ಮೇಲ್‌: mManoj@mcorp.in 
ರಾಜ್ಯ ಸರ್ಕಾರದಿಂದ ನಾಮ 
ನಿರ್ದೇಶನ ಮಾಡಿರುವ 
ಸದಸ್ಯರುಗಳು 
7 ಸದಸ್ಯರು ಸಾದತುಲ್ಲಾ ಪ್ರಾಚಾರ್ಯರು, ಕೈಗಾರಿಕಾ ತರಬೇತಿ ಸಂಸ್ಥೆ, ಕೆ.ಜಿ.ಎಫ್‌, 
ಬೇಗ್‌. ಎಮ್‌ ಕೋಲಾರ ಜಿಲ್ಲೆ. ಮೊಬೈಲ್‌: 9449505979 
8 ಸದಸ್ಯರು ಕೃಷ್ಣ ರಾಜು ಕೆ.ಕೆ. | ಪ್ರಾಚಾರ್ಯರು, ಕೈಗಾರಿಕಾ ತರಬೇತಿ ಸಂಸ್ಥೆ(ಮ), 
ಕೋಲಾರ, ಮೊಬೈಲ್‌: 9448209268 
ಇ-ಮೇಲ್‌: ppl _gitiw_kolar@yahoo.co.in 
9 ಸದಸ್ತರು ಶ್ರೀನಿವಾಸ್‌.ಕೆ. ಜಿಲ್ಲಾ ಉದ್ದೋಗ ಅಧಿಕಾರಿ, ಕೋಲಾರ ಜಿಲ್ಲೆ. 
10 ಸದಸ್ಯರು ಜಯಬಾಲನ್‌ ತರಬೇತಿ ಅಧಿಕಾರಿ, ಕೈಗಾರಿಕಾ ತರಬೇತಿ ಸಂಸ್ಥೆ ಸ 
ಮುಳಬಾಗಿಲು, ಕೋಲಾರ ಜಿಲ್ಲೆ. 
11 ಸದಸ್ಯರು ಶಿವಪ್ಪ ಕಿರಿಯ ತರಬೇತಿ ಅಧಿಕಾರಿ, ಕೈಗಾರಿಕಾ ತರಬೇತಿ ಸಂಸ್ಥೆ, 
ಬಾಗೇಪಲ್ಲಿ, ಕೋಲಾರ ಜಿಲ್ಲೆ. 
ಸರ್ಕಾರಿ ಕೈಗಾರಿಕಾ ತರಬೇತಿ ಸಂಸ್ಥೆ, ಚಿಕ್ಕಮಗಳೂರು ಆವರ ನಿರ್ವಹಣಾ ಸಮಿತಿ (ಐ.ಎಂ.ಸಿ) 
ಕೈಗಾರಿಕಾ ಸಂಘ: ಬಿ.ಸಿ.ಐ.ಸಿ. 
ಕಮ ಸದಸ್ಯರ ಹೆಸರು ಸದಸ್ಯರ ಹೆಚ್ಚಿನ ವಿವರಗಳು 
ಸಂ: (ಶ್ರೀಯುತರು) 
1 ಅಧ್ಯಕ್ಷರು ಜಯಚಂದ್ರ ಮೆ: ಸಿಲಿಕಾನ್‌ ಮೈಕ್ರೊ ಸಿಸ್ಟಮ್ಸ್‌.106, ಆನೆಕ್ಸ್‌ 
ಆರಾಧ್ಯಎಮ್‌.ಎಸ್‌ ಬಿಲ್ಲಿಂಗ್‌, ಕೋದಂಡರಾಮ ಕಾಂಪ್ಲೆಕ್ಸ್‌ ಬಸವನಗುಡಿ, 
ಬೆಂಗಳೂರು-4. 
ಫೋನ್‌: 9844040444, 080-22425830/31, 
Email- 
simsteamAvsnIl.com/aradhya@simsindia.net 
2 | ಕಾರ್ಯದರ್ಶಿ ರೇಣುಕ.ಕೆ.ಆರ್‌ ಪ್ರಾಚಾರ್ಯರು, ಸರ್ಕಾರಿ ಕೈಗಾರಿಕಾ ತರಬೇತಿ ಸಂಸ್ಥೆ, 
ಚಿಕ್ಕಮಗಳೂರು, ಫೋನ್‌: 08262-235275. 
ಇ-ಮೇಲ್‌: renuka_det@yahoo.com 
ಕೈಗಾರಿಕಾ ಸಂಘದವರಿಂದ 
ನಾಮ ನಿರ್ದೇಶನ ಮಾಡಿರುವ 
ಸದಸ್ವರುಗಳು 
3 ಸದಸ್ಯರು ಯೋಗಿ ಎನ್‌.ಗೌಡ ಮಾಲೀಕರು, ಮೆ: ಓಕಾಸ್‌ ಎಲೆಕ್ಟ್ರಿಕಲ್ಸ್‌, ತುಂಗಾ ನಗರ, 











ಬೆಂಗಳೂರು. 

ಫೋ: 65345766,23480967. ಮೊಬೈಲ್‌: 
9900570647 

ಇ-ಮೇಲ್‌: ಂkaselectricals2@yahoo.com 













































































೩೦೫೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್‌ ೨೨, ೨೦೦೯ ಭಾಗ - ೧ 
ಕ್ರಮ ಸದಸ್ಯರ ಹೆಸರು ಸದಸ್ಯರ ಹೆಚ್ಚಿನ ವಿವರಗಳು 
ಸಂ: (ಶ್ರೀಯುತರು) 
4 ಸದಸ್ಯರು ಸಂದೀಪ್‌ ಹೆಗಡೆ. ಪಧಾನ ವ್ಯವಸ್ಥಾಪಕರು, ಮೆ: ಕಾಫಿ ಡೇ, ಬೆಂಗಳೂರು, 
ವೈ.ಜಿ. ಮೊ: 9902017272. 
ಇ-ಮೇಲ್‌: sandeep@coffeeday.com 
5 ಸದಸ್ಯರು ರಾಮಪ್ಪ ಟಿ. ಪ್ರಧಾನ ಕಾರ್ಯದರ್ಶಿ, ಮೆ: ಬಿ.ಸಿ.ಐ.ಸಿ, ಬೆ೦ಗಳೂರು. 
ಮೊಬೈಲ್‌: 9945090474. 080-22286080. ಇ- 
ಮೇಲ್‌: raMappa@bcic.org.in 
6 ಸದಸ್ಯರು ಶಿವ ಪ್ರಸಾದ್‌. ಎಹ್‌.ಆರ್‌., ಕನ್ಸಲ್ಟೆಂಟ್‌, 
ಎಮ್‌.ವಿ ಮೆ: ಬೆನಕ ಕನ್ನಲ್ಲೆನ್ನಿ ಸರ್ವೀಸಸ್‌, ಬೆಂಗಳೂರು-42. 
ಮೊಬೈಲ್‌: 9448385281. 9902036627 
ಇ-ಮೇಲ್‌: mvshivaprasad@hotmail.com 
ರಾಜ್ಯ ಸರ್ಕಾರದಿಂದ ನಾಮ 
ನಿರ್ದೇಶನ ಮಾಡಿರುವ 
ಸದಸ್ತರುಗಳು 
7 ಸದಸ್ಯರು ಮಂಜುನಾಥ್‌.ಹೆಚ್‌.ಪಿ | ಉಪ ನಿರ್ದೇಶಕರು, ಸಕಾರಿ ಕೈಗಾರಿಕಾ ತರಬೇತಿ 
ಸಂಸ್ಥೆ, ಮೊಸಳಹೊಸಳ್ಳಿ, ಹಾಸನ. ಮೊಬೈಲ್‌: 
9900243205 
8 ಸದಸ್ಯರು ಶಿವರಾಜ್‌.ಕೆ ಪ್ರಾಚಾರ್ಯರು, ಕೈಗಾರಿಕಾ ತರಬೇತಿ ಸಂಸ್ಥೆ, ಕಡೂರು, 
ಚಿಕ್ಕಮಗಳೂರು ಜಿಲ್ಲೆ, ಫೋನ್‌: 9886768813, 
08267 222439 
9 ಸದಸ್ನರು ಮಂಜುನಾಥ್‌.ಕೆ.ಡಿ. ಜಿಲ್ಲಾ ಉದ್ದೋಗ ಅಧಿಕಾರಿ, ಚಿಕ್ಕಮಗಳೂರು.. 
10 ಸದಸ್ಯರು ಪುಟ್ಟನಾಯಕ ತರಬೇತಿ ಅಧಿಕಾರಿ, ಕೈಗಾರಿಕಾ ತರಬೇತಿ ಸಂಸ್ಥೆ, 
ಚಿಕ್ಕಮಗಳೂರು, 
11 ಸದಸ್ಯರು ಎಮ್‌.ಬಿ.ಉಮೇಶ್‌ ಕಿರಿಯ ತರಬೇತಿ ಅಧಿಕಾರಿ, ಕೈಗಾರಿಕಾ ತರಬೇತಿ 
ಸಂಸ್ಥೆ, ಚಿಕ್ಕಮಗಳೂರು, 
ಸರ್ಕಾರಿ ಕೈಗಾರಿಕಾ ತರಬೇತಿ ಸಂಸ್ಥೆ, ಗುಂಡ್ಲುಪೇಟೆ ಇವರ ನಿರ್ವಹಣಾ ಸಮಿತಿ (ಐ.ಎಂ.ಸಿ) 
ಕೈಗಾರಿಕಾ ಸಂಘ: ಸಿ.ಐ.ಐ. 
ಕ್ರಮ ಸದಸ್ಯರ ಹೆಸರು ಸದಸ್ಯರ ಹೆಚ್ಚಿನ ವಿವರಗಳು 
ಸಂ: (ಶ್ರೀಯುತರು) 
1 ಅಧ್ಯಕ್ಷರು ವಿ.ಟಿ. ಅವಧಾನಿ ಮೆ: ಸುಪಿಮ್‌ ಫಾರ್ಮಸುಟಿಕಲ್ಸ್‌ ಪ್ರೈವೇಟ್‌ ಲ್ಲಿ 
ಮೈಸೂರು-16. 
ಘೋನ್‌: 0821-4280992/9845257062 
ಇ-ಮೇಲ್‌: v.t.avadhany@gmail.com 
2 ಕಾರ್ಯದರ್ಶಿ ಎಚ್‌.ಪಿ.ಶ್ರೀಕಂಠಾರಾಧ್ಯ | ಪ್ರಾಚಾರ್ಯರು, ಸರ್ಕಾರಿ ಕೈಗಾರಿಕಾ ತರಬೇತಿ ಸಂಸ್ಥೆ, 
ಗುಂಡ್ಲುಪೇಟೆ 
ಘೋನ್‌: 08229-222853, 9980895590 
ಇ-ಮೇಲ್‌: renuka_det@yahoo.com 
ಕೈಗಾರಿಕಾ ಸಂಘದವರಿಂದ 
ನಾಮ ನಿರ್ದೇಶನ ಮಾಡಿರುವ 
ಸದಸ್ವ್ಥರುಗಳು 
3 ಸದಸ್ಯರು ಎಸ್‌.ಕೆ. ವರ್ಮಾ ಹೆಡ್‌ ಇಂಜಿನಿಯರಿಂಗ್‌, ಜುಬಿಲಾಂಟ್‌ ಆರ್ಗನೋಸಿಸ್‌, 
ಘೋ: 08221 228402.ಇ-ಮೇಲ್‌: 
| kvarma@jubl.com 
4 ಸದಸ್ನರು ಪ್ರದೀಪ್‌ ಮೆಹ್ತಾ ಪ್ರಧಾನ ವ್ಯವಸ್ಥಾಪಕರು ೬ ಸಿ.ಎಫ್‌.ಒ, ಮೆ: ಎ.ಟಿ. ಹ 











ಎಸ್‌ ಇಂಡಿಯಾ ಪ್ರೈವೇಟ್‌ ಲಿ. ನಂಜನಗೂಡು. 
ಫೋನ್‌: 08221 304010 
ಇ-ಮೇಲ್‌: pradeep.mehta@in.ats.net 




















ಭಾಗ - ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್‌ ೨೨, ೨೦೦೯ ೩೦೫೭ 

ಕ್ರಮ ಸದಸ್ಯರ ಹೆಸರು ಸದಸ್ಯರ ಹೆಚ್ಚಿನ ವಿವರಗಳು 

ಸಂ: (ಶ್ರೀಯುತರು) 

5 ಸದಸ್ಯರು ಆಲೆನ್‌ ಬೆನ್ನಿಸ್‌ ಎಚ್‌. ಆರ್‌. ಮುಖ್ಯಸ್ಥ, ನೆಸ್ಲೆ ಇಂಡಿಯಾ ಲ್ಲಿ. 
ನಂಜನಗೂಡು. 
08221-228800 
ಇ-ಮೇಲ್‌: llen.bennis@in.nestle.com 

6 ಸದಸ್ನರು ಜೆ.ಎಮ್‌ ಸುಬ್ರಮಣ್ಯ | ಎಸ್‌.ಡಿ.ಎಮ್‌, ಐ.ಎಮ್‌.ಡಿ, ಮೈಸೂರು. 


ಫೋ: 0821 2420490 
ಇ-ಮೇಲ್‌: jimsubramanya@sdmimd.ac.in 





ರಾಜ್ಯ ಸರ್ಕಾರದಿಂದ ನಾಮ 


ನಿರ್ದೇಶನ ಮಾಡಿರುವ 
























































ಸದಸ್ತರುಗಳು 
7 ಸದಸ್ಯರು ಮುದ್ದಣ್ಣ ಎಚ್‌ ಜಂಟಿ ನಿರ್ದೇಶಕರು, ವಿಭಾಗೀಯ ಕಛೇರಿ,ಮೈಸೂರು 
ಮೊಬೈಲ್‌: 9448709608 
8 ಸದಸ್ಯರು ಜಿ.ಗುರು ಮೂರ್ತಿ ಪ್ರಾಚಾರ್ಯರು, ಕೈಗಾರಿಕಾ ತರಬೇತಿ ಸಂಸ್ಥೆ, 
ಕೊಳ್ಳೆಗಾಲ 
ಫೋನ್‌: 082242-54936/9900251218 
9 ಸದಸ್ಯರು ಸಿ.ವಿಶ್ವನಾಥ್‌ ಜಿಲ್ಲಾ ಉದ್ಯೋಗ ಅಧಿಕಾರಿ, ಚಾಮರಾಜನಗರ. 
ಫೋನ್‌: 08226-24430 /9449475811 
10 ಸದಸ್ಯರು ರಘುನಾಥ್‌.ಎಚ್‌.ಪಿ ಕಿರಿಯ ತರಬೇತಿ ಅಧಿಕಾರಿ, ಕೈಗಾರಿಕಾ ತರಬೇತಿ 
ಸಂಸ್ಥೆ, ಗುಂಡ್ಲುಪೇಟೆ. 
ಘೋನ್‌: 08229-222853/9740799596 
1] ಸದಸ್ಯರು ಎನ್‌.ಮದುಸೂಧನ್‌ ಕಿರಿಯ ತರಬೇತಿ ಅಧಿಕಾರಿ, ಕೈಗಾರಿಕಾ ತರಬೇತಿ 
ಸಂಸ್ಥೆ, ಗುಂಡ್ಲುಪೇಟೆ. 
ಸರ್ಕಾರಿ ಕೈಗಾರಿಕಾ ತರಬೇತಿ ಸಂಸ್ಥೆ, ಎಚ್‌.ಡಿ.ಕೋಟೆ ಇವರ ನಿರ್ವಹಣಾ ಸಮಿತಿ (ಐ.ಎಂ.ಸಿ) 
ಕೈಗಾರಿಕಾ ಸಂಘ: ಸಿ.ಐ.ಐ. 
ಕ್ರಮ ಸದಸ್ಯರ ಹೆಸರು ಸದಸ್ಯರ ಹೆಚ್ಚಿನ ವಿವರಗಳು 
ಸಂ: (ಶ್ರೀಯುತರು) 
1 ಅಧ್ಯಕ್ಷರು ದಯಾನಂದ್‌ ಪಧಾನ ವ್ಯವಸ್ಥಾಪಕರು, ಎಚ್‌.ಆರ್‌.. ಮಧುರ 
ಎಲ್‌.ಗುಡ್ಡಿನ್‌ ಗಾರ್ಮೆಂಟ್ಸ್‌ ಎಕ್ಸ್ಪಪೋರ್ಟ್ಸ, ನಂ.414, 100 ಅಡಿ 
ರಸ್ತೆ, 4 ನೇ ಬ್ಲಾಕ್‌, ರಿಜೆ೦ಟ್‌ ಇನ್ನಿಗ್ನಿಯಾ, 
ಕೋರಮಂಗಲ, ಬೆ೦ಗಳೂರು. ಫೋನ್‌: 
9886521705 ಇ-ಮೇಲ್‌: 68/87876.0ಟ661೧(0 
madura.adityabirla.com 
2 | ಕಾರ್ಯದರ್ಶಿ ಎಮ್‌.ಜಯೇಂದ ಪ್ರಾಚಾರ್ಯರು, ಸರ್ಕಾರಿ ಕೈಗಾರಿಕಾ ತರಬೇತಿ ಸಂಸ್ಥೆ, 
ಎಚ್‌.ಡಿ ಕೋಟೆ. 
ಘೋನ್‌: 08228295603/9448978134 
ಕೈಗಾರಿಕಾ ಸಂಘದವರಿಂದ 
ನಾಮ ನಿರ್ದೇಶನ ಮಾಡಿರುವ 
ಸದಸ್ಯರುಗಳು 
3 ಸದಸ್ಯರು ಮನೀಶ್‌ ಪೋತೆದಾರ್‌ | ಪ್ರಧಾನ ವ್ಯವಸ್ಥಾಪಕರು, ಪಿಪಿಡಿ, ರೀಡ್‌ & 


ತೇಲರ್‌(ಎಸ್‌.ಕುಮಾರ್ಸ್‌ ನೇಷನ್‌ ವೈಡ್‌ ಲಿಮಿಟೆಡ್‌) , 
ತಾಂಡ್ಯಾ ಇಂಡಸ್ತಿಯಲ್‌ ಏರಿಯ, ತಾಂಡವಪುರ, 
ನಂಜನಗೂಡು-571301. 

ಫೋ: 08221-228713 - 20, 225422 







































































೩೦೫೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್‌ ೨೨, ೨೦೦೯ ಭಾಗ-೧ 
ಕ್ರಮ ಸದಸ್ಯರ ಹೆಸರು ಸದಸ್ಯರ ಹೆಚ್ಚಿನ ವಿವರಗಳು 
ಸಂ: (ಶ್ರೀಯುತರು) 
4 ಸದಸ್ಯರು ಎಸ್‌.ಗುರುಸಿದ್ದಯ್ಯ ಜಂಟಿ ಸಹ ಅಧ್ಯಕ್ಷರು. ಜೆನಿತ್‌ ಟೆಕ್ಸ್‌ ಟೈಲ್ಸ್‌, ನಂ.13, 
ABC ನಂಜನಗೂಡು ಇಂಡಸ್ಪಿಯಲ್‌ ೫0 
ನಂಜನಗೂಡು-571 302. ಫೋನ್‌: 08221- 
228297/228298. 
ಇ-ಮೇಲ್‌: zenmill@yahoo.co.in 
5 ಸದಸ್ಯರು ಎ.ಜಿ.ಪಾ೦ಡ್ಯನ್‌ ವ್ಯವಸ್ಥಾಪಕ ನಿರ್ದೇಶಕರು, ಮದರ್ಲ್ಯಾಂಡ್‌ 
ಗಾರ್ಮೆಂಟ್ಸ್‌ ಪ್ರೈವೇಟ್‌ ಲಿ., ಮಾಗಡಿ ರಸ್ತೆ 
ಬೆಂಗಳೂರು. 
080-23209707, 9342250766 
ಇ-ಮೇಲ್‌: agpandian@gmail.com: 
agpandian@motherlandgraments.com 
6 ಸದಸ್ಯರು ಸತ್ಯಪ್ರಕಾಶ್‌ ಸೀನಿಯರ್‌ ಮ್ಯಾನೇಜರ್‌, ಎಚ್‌.ಆರ್‌. ಯೂರೋಪ 
ಗಾರ್ಮೆಂಟ್‌, ಬೆ೦ಗಳೂರು.ಫೋ: 66180606 
ರಾಜ್ಯ ಸರ್ಕಾರದಿಂದ ನಾಮ 
ನಿರ್ದೇಶನ ಮಾಡಿರುವ 
ಸದಸ್ಯರುಗಳು 
7 ಸದಸ್ಯರು ಶ್ರೀಧರ.ಕೆ ಪ್ರಾಚಾರ್ಯರು, ಸರ್ಕಾರಿ ಕೈಗಾರಿಕಾ ತರಬೇತಿ ಸಂಸ್ಥೆ, 
ಪಿರಿಯಾಪಟಣ 08223 273155/9986165475 
8 ಸದಸ್ಯರು ಮುದ್ದಣ್ಣ ಎಚ್‌ ಜಂಟಿ ನಿರ್ದೇಶಕರು, ವಿಭಾಗೀಯ ಕಛೇರಿ, 
ಮೈಸೂರು. 
0821-2493325/9448709608 
9 ಸದಸ್ಯರು ಜಿ.ಎನ್‌.ಶಿವಮೂರ್ತಿ ಉಪ ಮುಖ್ಯಾಧಿಕಾರಿ, ವಿಶ್ವವಿದ್ಯಾನಿಲಯ ಮಾಹಿತಿ 
ಮತ್ತು ಮಾರ್ಗದರ್ಶನ ಕಾರ್ಯಾಲಯ. ಮೈಸೂರು 
ವಿಶ್ವವಿದ್ಯಾನಿಲಯ, ಮಾನಸ ಗ೦ಗೋತ್ರಿ, ಮೈಸೂರು, 
ಫೋನ್‌: 0821-2516844/9880410032 
10 ಸದಸ್ಯರು ಸಣ್ಣಬಾದಯ್ಯ ತರಬೇತಿ ಅಧಿಕಾರಿ, ಕೈಗಾರಿಕಾ ತರಬೇತಿ ಸಂಸ್ಥೆ, 
ಎಚ್‌.ಡಿ ಕೋಟೆ ಫೋನ್‌: 08228 295603 
11 ಸದಸ್ಯರು ಜಿ.ರವಿಶಂಕರ್‌ ಕಿರಿಯ ತರಬೇತಿ ಅಧಿಕಾರಿ, ಕೈಗಾರಿಕಾ ತರಬೇತಿ 
ಸಂಸ್ಥೆ, ಎಚ್‌.ಡಿ.ಕೋಟೆ. ಮೊಬೈಲ್‌: 98806064091 
ಸರ್ಕಾರಿ ಕೈಗಾರಿಕಾ ತರಬೇತಿ ಸಂಸ್ಥೆ, ಹುಣಸೂರು ಇವರ ನಿರ್ವಹಣಾ ಸಮಿತಿ (ಐ.ಎಂ.ಸಿ) 
ಕೈಗಾರಿಕಾ ಸಂಘ: ಬಿ.ಸಿ.ಐ.ಸಿ. 
ಕ್ರಮ ಸದಸ್ಯರ ಹೆಸರು ಸದಸ್ಯರ ಹೆಚ್ಚಿನ ವಿವರಗಳು 
ಸಂ: (ಶ್ರೀಯುತರು) 
1 ಅಧ್ಯಕ್ಷರು ರಾಜೀವ್‌ ವಿನಾಯಕ ಪಧಾನ ವ್ಯವಸ್ಥಾಪಕರು, ಟಿ.ವಿ.ಎಸ್‌. ಇಂಡಸ್ಸಿಸ್‌, 
ಲೋಖರೆ ಮೈಸೂರು. ಟಿ.ವಿ.ಎಸ್‌ ಮೋಟಾರ್‌ ಕಂಪನಿ ಪ್ರೈವೇಟ್‌ 
ಲಿಮಿಟೆಡ್‌, ಫೋನ್‌: 08212596242 
2 ಕಾರ್ಯದರ್ಶಿ ಸಿದ್ದೇಶ್‌.ಪಿ ಪ್ರಾಚಾರ್ಯರು, ಸರ್ಕಾರಿ ಕೈಗಾರಿಕಾ ತರಬೇತಿ ಸಂಸ್ಥೆ, 
ಹುಣಸೂರು ಫೋನ್‌: 08222251288 
ಕೈಗಾರಿಕಾ ಸಂಘದವರಿಂದ 
ನಾಮ ನಿರ್ದೇಶನ ಮಾಡಿರುವ 
ಸದಸ್ತರುಗಳು 
3 ಸದಸ್ಯರು ನಂದಕಿಶೋರ್‌ ವ್ಯವಸ್ಥಾಪಕರು ಎಚ್‌.ಆರ್‌.ಡಿ, ಎ.ಟಿ. & ಎಸ್‌ 














ಇಂಡಿಯಾ ಪ್ರೈವೇಟ್‌ ಲಿ., 12, ಎ. ಇಂಡಸ್ಟ್ರೀಯಲ್‌ 
ಮು 

ಏರಿಯಾ, ನಂಜನಗೂಡು-571301. 

ಘೋ: 08221 304083/9845320662 











ಭಾಗ - ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್‌ ೨೨, ೨೦೦೯ ೩೦೫೯ 





ಕ್ರಮ ಸದಸ್ಯರ ಹೆಸರು ಸದಸ್ಯರ ಹೆಚ್ಚಿನ ವಿವರಗಳು 
ಸಂ: (ಶ್ರೀಯುತರು) 
4 ಸದಸ್ಯರು ಶ್ರೀನಿವಾಸ್‌ ಮೂರ್ತಿ | ಕಾರ್ಯಾಂಗ ಎಚ್‌.ಆರ್‌, ನೆಸ್ಲೆ ಇಂಡಿಯಾ ಲಿ., 


ಪಿ.ಬಿ.ನಂ; 24, ಇಂಡಸ್ತಿಯಲ್‌ ಏರಿಯಾ, 
ನಂಜನಗೂಡು- 571301. 

ಫೋನ್‌: 08221 228800 

5 ಸದಸ್ತರು ಸುಧಾಕರ ಉಪ ವ್ಯವಸ್ಥಾಪಕರು, ಪಿ. ಎ, TRITON 
VALVES ಲಿಮಿಟೆಡ್‌, ಮರ್ಕೆರಾ ರಸ್ತೆ ಬೆಳವಾಡಿ, 
ಮೈಸೂರು-570018. 

ಫೋನ್‌: 0821-2402411/0821-2402475. 

6 ಸದಸ್ತರು ಎನ್‌.ಕೃಷ್ಣ ಕುಮಾರ್‌ ವ್ಯವಸ್ಥಾಪಕರು ಎಚ್‌.ಆರ್‌., ರಂಗ್‌ ಸನ್ಸ್‌ ಎಲೆಕ್ಟ್ರಾನಿಕ್‌ 
ಪ್ರೈವೇಟ್‌ ಲಿ., ಪ್ಲಾಟ್‌ ನಂ: 347, ಡಿ 1 ಓ 2, 
ಜಃ ಎಲೆಕ್ಟ್ರಾನಿಕ್‌ ಸಿಟಿ, ಹೆಬ್ಬಾಳ 
ಇಂಡಸ್ಟ್ರಿಯಲ್‌ ಏರಿಯಾ, ಮೈಸೂರು- -570016. 
ಫೋ: 0821 4280000. 











ರಾಜ್ಯ ಸರ್ಕಾರದಿಂದ ನಾಮ 


ನಿರ್ದೇಶನ ಮಾಡಿರುವ 














ಸದಸ್ಯರುಗಳು 

7 ಸದಸ್ಯರು ಲುಬ್ನಾ ನಿಖತ್‌ ಪ್ರಾಚಾರ್ಯರು, ಸರ್ಕಾರಿ ಕೈಗಾರಿಕಾ ತರಬೇತಿ ಸಂಸ್ಥೆ, 
ಚಿನಕುರಳಿ, ಪಾಂಡವಪುರ ತಾಲೂಕು, ಮಂಡ್ಯ ಜಿಲ್ಲೆ. 
ಮೊಬೈಲ್‌: 9341990923 

8 ಸದಸ್ಯರು ಕೆ.ಸಿ.ರವಿಶ೦ಕರ್‌ ಸಹಾಯಕ ನಿರ್ದೇಶಕರು, ವಿಭಾಗೀಯ ಕಛೇರಿ, 
ಮೈಸೂರು. 
ಫೋನ್‌: 0821-2493325/ 9880930554 

9 ಸದಸ್ಯರು ಹೇಮಚಂದ್ರ.ಎಸ್‌.ಜೆ. | ಜಿಲ್ಲಾ ಉದ್ಯೋಗ ಅಧಿಕಾರಿ, ಮೈಸೂರು. 
ಫೋನ್‌: 9448222337 

10 ಸದಸ್ಯರು ಪ್ರಸಾದ್‌ ಕಿರಿಯ ತರಬೇತಿ ಅಧಿಕಾರಿ, ಕೈಗಾರಿಕಾ ತರಬೇತಿ 


ಸಂಸ್ಥೆ, ಹುಣಸೂರು. 

ಫೋನ್‌: 08222251288/9448034393 

11 ಸದಸ್ನರು ಜಿ.ಆರ್‌.ಪುಷ್ಪಾವತಿ ಕಿರಿಯ ತರಬೇತಿ ಅಧಿಕಾರಿ, ಕೈಗಾರಿಕಾ ತರಬೇತಿ 
ಸಂಸ್ಥೆ, ಹುಣಸೂರು. 

ಫೋನ್‌: 9449112329 

ಸರ್ಕಾರಿ ಕೈಗಾರಿಕಾ ತರಬೇತಿ ಸಂಸ್ಥೆ, ಮಂಗಳೂರು(ಮ) ಇವರ ನಿರ್ವಹಣಾ ಸಮಿತಿ (ಐ.ಎಂ.ಸಿ) 
ಕೈಗಾರಿಕಾ ಸಂಘ: ಸಿ.ಐ.ಐ. 









































ಕ್ರಮ ಸದಸ್ಯರ ಹೆಸರು ಸದಸ್ಯರ ಹೆಚ್ಚಿನ ವಿವರಗಳು 

ಸಂ: (ಶ್ರೀಯುತರು) 

1 ಅಧ್ಯಕ್ಷರು ಕರ್ನಲ್‌ ನಿರ್ದೇಶಕರು, ಪ್ಲೇಸ್‌ & ಜನರಲ್‌ ಸರ್ವೀಸಸ್‌ 

ಬದ್ರಿನಾರಾಯಣನ್‌ ಮಣಿಪಾಲ್‌ ಯೂನಿವರ್ಲಿಟಿ, ಮಣಿಪಾಲ-576104 

ಫೋನ್‌: 0820-2922558/9880703019 
ಇ-ಮೇಲ್‌: badri.narayanan@manipal.edu 

2 | ಕಾರ್ಯದರ್ಶಿ ಬಾಲಕೃಷ್ಣಎ ಪ್ರಾಚಾರ್ಯರು, ಸರ್ಕಾರಿ ಕೈಗಾರಿಕಾ ತರಬೇತಿ ಸಂಸ್ಥೆ(ಮ), 
ಮಂಗಳೂರು. 
ಫೋನ್‌: 0824-2451539/9945808306 
ಇ-ಮೇಲ್‌: ridharsalian@yahoo.co.in 










































































೩೦೬೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್‌ ೨೨, ೨೦೦೯ ಭಾಗ - ೧ 
ಕ್ರಮ ಸದಸ್ಯರ ಹೆಸರು ಸದಸ್ಯರ ಹೆಚ್ಚಿನ ವಿವರಗಳು 
ಸಂ: (ಶ್ರೀಯುತರು) 
ಕೈಗಾರಿಕಾ 
ಸಂಘದವರಿಂದ ನಾಮ 
ನಿರ್ದೇಶನ ಮಾಡಿರುವ 
ಸದಸ್ತರುಗಳು 
3 ಸದಸ್ಯರು ಫ್ಯಾಟ್ರಿಕ್‌ ರಾಡ್ರಿಗ್‌ ನಿರ್ದೇಶಕರು, ಈಡಿ.ಮುಲ್ಲರ್ಸ್‌ ಚಾರಿಟೇಬಲ್‌ ಇನ್‌ಸ್ಟಿಟೂಟ್‌, 
ಕಂಕನಾಡಿ, ಮ೦ಗಳೂರು-2. ಘೋ: 0824-2432346 
4 ಸದಸ್ಯರು ನವೀನ್‌ ಕುಮಾರ್‌ ವ್ಯವಸ್ಥಾಪಕರು, ಎಚ್‌.ಆರ್‌. 
ಹಿಂದುಸ್ಥಾನ್‌ ಯುನಿಲಿವರ್‌ ಲಿ. ಬೊಳೂರು, 
ಮಂಗಳೂರು. 
ಫೋ: 0824-2456484. 
5 ಸದಸ್ಯರು ರಂಜಿತ್‌ ಶಂಕರ್‌ ಪ್ರಧಾನ ವ್ಯವಸ್ಥಾಪಕರು, ತಾಜ್‌ ಮಂಜರನ್‌, ಪೋರ್ಟ್‌ 
ರಸ್ತೆ 
ಮಂಗಳೂರು-1. ಘೋನ್‌: 0824-2420420 
6 ಸದಸ್ಯರು ಮಾತರಾಣಿ ಪ್ರಾಚಾರ್ಯರು, ಸರೋಶ್‌ ಇನ್ಸ್ಟಿಟೂಟ್‌ ಆಫ್‌ ಹೋಟೆಲ್‌ 
ಮ್ನಾತಿಯಾಸ್‌ ಮ್ಮಾನೇಜ್ಮೆಂಟ್‌, ಮಂಗಳೂರು. ಫೋ: 0824-2245140 
ರಾಜ್ಯ ಸರ್ಕಾರದಿಂದ 
ನಾಮ ನಿರ್ದೇಶನ 
ಮಾಡಿರುವ 
ಸದಸ್ಕರುಗಳು 
7 ಸದಸ್ಯರು ಎಚ್‌.ವಿ.ವೆಂಕಟರಾಮನ್‌ | ಪ್ರಾಚಾರ್ಯರು, ಸರ್ಕಾರಿ ಕೈಗಾರಿಕಾ ತರಬೇತಿ ಸಂಸ್ಥೆ, 
ಮಂಗಳೂರು, ಕದ್ರಿ, 
0824-2211285. ಮೊಬೈಲ್‌: 9448100119. 
ಇ-ಮೇಲ್‌: ಪಂvti.mangalore@rediffmail.com 
8 ಸದಸ್ಯರು ಎಸ್‌.ಡಿ.ಬಸವರಾಜು ಜಿಲ್ಲಾ ಉದ್ಯೋಗ ಅಧಿಕಾರಿ, ಮ೦ಗಳೂರು-3. 
ಫೋನ್‌: 0824-2457139 
ಮೊಬೈಲ್‌: 9980091708 
9 ಸದಸ್ಯರು ಶ್ರೀನಿವಾಸ ಸಹಾಯಕ ನಿರ್ದೇಶಕರು, ವಿಭಾಗೀಯ ಕಛೇರಿ, 
ಮೈಸೂರು-07. 
ಫೋನ್‌: 0821-2493325 
ಮೊಬೈಲ್‌: 9448570008 
10 ಸದಸ್ಯರು ಎಸ್‌.ನಟರಾಜ ತರಬೇತಿ ಅಧಿಕಾರಿ, ಕೈಗಾರಿಕಾ ತರಬೇತಿ ಸಂಸ್ಥೆ (ಮ). 
ಮಂಗಳೂರು. 
ಫೋನ್‌: 0824-2451539/9448814261 
1] ಸದಸ್ಯರು ಶಿವಕುಮಾರ್‌ ಕಿರಿಯ ತರಬೇತಿ ಅಧಿಕಾರಿ, ಕೈಗಾರಿಕಾ ತರಬೇತಿ ಸಂಸ್ಥೆ, 
ಮಂಗಳೂರು 
ಸರ್ಕಾರಿ ಕೈಗಾರಿಕಾ ತರಬೇತಿ ಸಂಸ್ಥೆ, ಚನ್ನರಾಯಪಟ್ಟಣ ಇವರ ನಿರ್ವಹಣಾ ಸಮಿತಿ (ಐ.ಎಂ.ಸಿ) 
ಕೈಗಾರಿಕಾ ಸಂಘ: ಸಿ.ಐ.ಐ. 
ಕ್ರಮ ಸದಸ್ಯರ ಹೆಸರು ಸದಸ್ಯರ ಹೆಚ್ಚಿನ ವಿವರಗಳು 
ಸಂ: (ಶ್ರೀಯುತರು) 





ಹ 








ಅಧ್ಯಕ್ಷರು 
ಯ 


ಎನ್‌.ಮುರಳಿ ಕೃಷ್ಣನ್‌ 
ಣ 





ಪಧಾನ ವ್ಯವಸ್ಥಾಪಕರು - ಮಾನವ ಸಂಪನ್ಮೂಲ 
ಇಲಾಖೆ, ತಾಜ್‌ ವೆಸ್ಟ್‌ ಎಂಡ್‌ ಹೋಟೆಲ್‌, 
ಬೆಂಗಳೂರು ಫೋನ್‌: 080-66605660, 
9886896810 

ಇ-ಮೇಲ್‌: murali.krishnan@tajhotels.com 































































































ಭಾಗ - ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್‌ ೨೨, ೨೦೦೯ ೩೦೬೧ 
ಕ್ರಮ ಸದಸ್ಯರ ಹೆಸರು ಸದಸ್ಯರ ಹೆಚ್ಚಿನ ವಿವರಗಳು 
ಸಂ: (ಶ್ರೀಯುತರು) 
ಘಿ ಕಾರ್ಯದರ್ಶಿ ಡಿ.ವಿ.ಸುರೇಶ್‌ ಪ್ರಾಚಾರ್ಯರು, ಸರ್ಕಾರಿ ಕೈಗಾರಿಕಾ ತರಬೇತಿ 
ಸಂಸ್ಥೆ(ಮ), ಚನ್ನರಾಯಪಟ್ಟಣ. 
ಫೋನ್‌: 08176253087 
ಕೈಗಾರಿಕಾ ಸಂಘದವರಿಂದ 
ನಾಮ ನಿರ್ದೇಶನ 
ಮಾಡಿರುವ ಸದಸ್ವರುಗಳು 
3 ಸದಸ್ಯರು ಅಮರ್‌ ಸಿಂಗ್‌ ಮುಖ್ಯಸ್ಥ, ಎಚ್‌.ಆರ್‌., ಟಾ ಟಾ ಕ್ಯಾಪಿಟಲ್‌, 
ಮುಂಬೈ, ಫೋ: 02266658282 
4 ಸದಸ್ಯರು ರಾಜೀವ್‌ ಕುಮಾರ್‌ ಮುಖ್ಯಸ್ಥ, ಬುಸಿನೆಸ್‌ ಎಕ್ಸ್‌ ಲೆನ್ಸ್‌ ಟಾ ಟಾ ಅಸೆಟ್‌ 
ಮ್ರಾನೇಜ್ಞೆಂಟ್‌, ಮುಂಬೈ, ಘೋ: 022 66578282. 
5 ಸದಸ್ಯರು ಅಭಿಜಿತ್‌ ಮಿತ್ರ ಮುಖ್ಯ ಹಣಕಾಸು ಅಧಿಕಾರಿ, ಕ್ರೋಮ, ಮುಂಬೈ, 
ಫೋನ್‌: 022 6710 1900 
6 ಸದಸ್ಯರು ಪಿ.ಕೆ. ಮೋಹನ್‌ ಪ್ರದೇಶ ನಿರ್ದೇಶಕರು ಮತ್ತು ಪ್ರಧಾನ ವ್ಯವಸ್ಥಾಪಕರು, 
ಕುಮಾರ್‌ ಮೆ: ತಾಜ್‌ ಗ್ರೂಪ್‌ ಆಫ್‌ ಹೋಟೆಲ್ಟ್‌ ಬೆ೦ಗಳೂರು. 
ಫೋನ್‌: 080-66605660, 9886896864 
ಇ-ಮೇಲ್‌: pk.mohankumar@tajhotels.com 
ರಾಜ್ಯ ಸರ್ಕಾರದಿಂದ ನಾಮ 
ನಿರ್ದೇಶನ ಮಾಡಿರುವ 
ಸದಸ್ತರುಗಳು 
7 ಸದಸ್ಯರು ಕೆ. ನಾರಾಯಣ ಪ್ರಾಚಾರ್ಯರು, ಸರ್ಕಾರಿ ಕೈಗಾರಿಕಾ ತರಬೇತಿ ಸಂಸ್ಥೆ, 
ಮೂರ್ತಿ ಹಾಸನ ಫೋನ್‌: 08172 268361, 
ಮೊಬೈಲ್‌: 9980701058 
ಇ-ಮೇಲ್‌: i_hassan@yahoo.co.in 
8 ಸದಸ್ಯರು ಕಿರಣ್‌ ಕುಮಾರ್‌ ಪ್ರಾಚಾರ್ಯರು, ಹೊಳೆನರಸೀಪುರ, 
ಫೋನ್‌: 08175 273406, 984424170 
ಇ-ಮೇಲ್‌: tihnpur@yahoo.com 
9 ಸದಸ್ಯರು ಡಿ.ಎಂ.ರಾಣಿ ಜಿಲ್ಲಾ ಉದ್ಯೋಗ ಕಛೇರಿ, ಜಿಲ್ಲಾ ಉದ್ಯೋಗ 
ಅಧಿಕಾರಿ, ಹಾಸನ. ಫೋನ್‌: 08172 268374 
10 ಸದಸ್ಯರು ಸತೀಶ.ಎ.ಎಸ್‌. ತರಬೇತಿ ಅಧಿಕಾರಿ, ಕೈಗಾರಿಕಾ ತರಬೇತಿ ಸಂಸ್ಥೆ, 
ಚನ್ನರಾಯಪಟ್ಟಣ ಫೋನ್‌: 9964070245 
1] ಸದಸ್ಯರು ಇ.ಎ.ಪವಿತ್ರ ಕಿರಿಯ ತರಬೇತಿ ಅಧಿಕಾರಿ, ಕೈಗಾರಿಕಾ ತರಬೇತಿ 
ಸಂಸ್ಥೆ, ಚನ್ನರಾಯಪಟ್ಟಣ ಮೊಬೈಲ್‌: 9880428929 
ಸರ್ಕಾರಿ ಕೈಗಾರಿಕಾ ತರಬೇತಿ ಸಂಸ್ಥೆ(ಮ), ಬೆಳಗಾಂ ನ ನಿರ್ವಹಣಾ ಸಮಿತಿ (ಐ.ಎಂ.ಸಿ) 
ಕೈಗಾರಿಕಾ ಸಂಘ: ಎಫ್‌.ಐ.ಸಿ.ಸಿ.ಐ. 
ಕ್ರಮ ಸದಸ್ನ್ಥರ ಹೆಸರು 
ಸ (ಶ್ರೀಯು ತರು) ಸದಸ್ಯರ ಹೆಚ್ಚಿನ ವಿವರಗಳು 
1 ಅಧ್ಯಕ್ಷರು ಕೃಷ್ಣ ಮಾಧವ ವ್ಯವಸ್ಥಾಪಕ ನಿರ್ದೇಶಕರು, ಮೆ: ಬೋರುಖಾ 
ವೆಲ್‌ಫೇರ್‌ ಮೊಬೈಲ್‌: 9448306729 
ಇ-ಮೇಲ್‌: 
ಡಿ ಕಾರ್ಯದರ್ಶಿ ಚಿದಾನಂದ ಬಾಕೆ ಪ್ರಾಚಾರ್ಯರು, ಸರ್ಕಾರಿ ಕೈಗಾರಿಕಾ ತರಬೇತಿ 


ಸಂಸ್ಥೆ(ಮ) ಬೆಳಗಾಂ 
ಮೊಬೈಲ್‌:9449919399 
ಇ-ಮೇಲ್‌: 






















































































೩೦೬.೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್‌ ೨೨, ೨೦೦೯ ಭಾಗ - ೧ 
ಕ್ರಮ ಸದಸ್ಯರ ಹೆಸರು ಸದಸ್ಯರ ಹೆಚ್ಚಿನ ವಿವರಗಳು 
ಸಂ: (ಶ್ರೀಯುತರು) 
ಕೈಗಾರಿಕಾ ಸಂಘದವರಿಂದ 
ನಾಮ ನಿರ್ದೇಶನ 
ಮಾಡಿರುವ ಸದಸ್ವರುಗಳು 
3 ಸದಸ್ಯರು ಎಸ್‌.ಎಸ್‌. ಪಾಟಿಲ್‌ ಮೆ. : ಇಂಡಸ್ಟ್ರಿಯಲ್‌ ಸ್ವಕ್ಚರಲ್‌ ಕಾರ್ಪೊರೇಷನ್‌, 
ಬೆಳಗಾ೦ 
4 ಸದಸ್ಯರು ಶಶಿಕಾಂತ್‌ ಮಿರ್ಜಿ ಮೆ:ಮಾಣಿಕ್‌ ಬಾಗ್‌ ಇಂಡಸ್ಟೀ, ಉದ್ಯಮ್‌ಬಾಗ್‌, 
ಬೆಳಗಾ೦ 
5 ಸದಸ್ತರು ವಿನಯ್‌ ಜಾತರ್‌ ಮೆ: ಜೆ.ಪಿ. ಇಂಡಸ್ಟೀಸ್‌, ಉದ್ರಮ್‌ಬಾಗ್‌, ಬೆಳಗಾಂ 
6 ಸದಸ್ತರು ಗೋಪಾಲ್‌ ಜಿಂಗೊಡ್ಡ ಮೆ: ಜಿನಾ ಬಾಕಲ್‌ ಫೊರಜ್‌ ಪ್ರೈ. ಲಿ. ಬೆಳಗಾಂ. 
ರಾಜ್ಯ ಸರ್ಕಾರದಿಂದ ನಾಮ 
ನಿರ್ದೇಶನ ಮಾಡಿರುವ 
ಸದಸ್ಕರುಗಳು 
7 ಸದಸ್ಯರು ಆರ್‌.ಪಿ. ಶಿಗ್ಗಾಂಕರ್‌ ಸಹಾಯಕ ನಿರ್ದೇಶಕರು, ಬೆಳಗಾ೦ ವಿಭಾಗೀಯ 
ಕಛೇರಿ, ಹುಬ್ಬಳಿ 
8 ಸದಸ್ಯರು ಬಸವಪ್ರಭು ಪ್ರಾಚಾರ್ಯರು, ಕೈಗಾರಿಕಾ ತರಬೇತಿ ಸಂಸ್ಥೆ, ಕಿತ್ತೂರು, 
ಎ.ಹಿರೇಮಠ್‌ ಬೆಳಗಾಂ ಜಿಲ್ಲೆ. 
9 ಸದಸ್ಯರು ಶ್ರೀಕಾಂತ್‌ ಮಾಲಗತ್ತಿ | ಉಪ ಮುಖ್ಯ, ವಿಶ್ವವಿದ್ಯಾನಿಲಯ ಉದ್ಯೋಗ ಮಾಹಿತಿ 
ಮತ್ತು ಮಾರ್ಗದರ್ಶನ ಕಾರ್ಯಾಲಯ, ಧಾರವಾಡ 
10 ಸದಸ್ಯರು ಕೆ.ವಿ. ದಾವನಿ ತರಬೇತಿ ಅಧಿಕಾರಿ, ಕೈಗಾರಿಕಾ ತರಬೇತಿ ಸಂಸ್ಥೆ (ಮ), 
ಬೆಳಗಾ೦ 
1] ಸದಸ್ಯರು ವಿ.ಎಮ್‌. ಗೋಕಾವಿ ಕಿರಿಯ ತರಬೇತಿ ಅಧಿಕಾರಿ, ಕೈಗಾರಿಕಾ ತರಬೇತಿ 
ಸಂಸ್ಥೆ(ಮ), ಬೆಳಗಾಂ 
ಸರ್ಕಾರಿ ಕೈಗಾರಿಕಾ ತರಬೇತಿ ಸಂಸ್ಥೆ ದಾಂಡೇಲಿ ಯ ನಿರ್ವಹಣಾ ಸಮಿತಿ'(ಐ.ಎಂ.ಸಿ) 
(ಕೈಗಾರಿಕಾ ಸಂಘ: ಬಿ.ಸಿ.ಐ.ಸಿ.) 
ಇ | ಸದಸ್ಯರ ಹೆಚ್ಚಿನ ವಿವರಗಳು 
1 ಅಧ್ಯಕ್ಷರು ವಿ.ವಿ. ಅರವಿಂದಕ್ಷನ್‌ ಸಹಾಯಕ ಉಪಾಧ್ಯಕ್ಷರು (ನಿರ್ವಹಣೆ) 
ಮೆ: ದ ವೆಸ್ಟ್‌ ಕೋಸ್ಟ್‌ ಪೇಪರ್‌ ಮಿಲ್ಫ್‌ ಲಿ. 
ದಾಂಡೇಲಿ, 
2 ಕಾರ್ಯದರ್ಶಿ ಕಾಗದ್‌ ಎಮ್‌.ಎ. ಪ್ರಾಚಾರ್ಯರು, 
ಸರ್ಕಾರಿ ಕೈಗಾರಿಕಾ ತರಬೇತಿ ಸಂಸ್ಥೆ, ದಾಂಡೇಲಿ 
ಮೊಬೈಲ್‌: 9845820097 
ಕೈಗಾರಿಕಾ ಸಂಘದವರಿಂದ 
ನಾಮ ನಿರ್ದೇಶನ ಮಾಡಿರುವ 
ಸದಸ್ತರುಗಳು 
3 ಸದಸ್ಯರು ವಿ.ಎಸ್‌. ದೇಮಾಶೆಟ್ಟ ಉಪ ಪ್ರಧಾನ ವ್ಯವಸ್ಥಾಪಕರು, 
ಮೆ : ದಾಂಡೇಲಿ ಫೆರೋ ಲಿ. ದಾಂಡೇಲಿ. 
4 ಸದಸ್ಯರು ಎ.ಬಿ. ಗರಗ್‌ ಸಿಬ್ಬಂದಿ ವ್ಯವಸ್ಥಾಪಕ, 
ಮೆ; ಶ್ರೇಯಸ್‌ ಪೇಪರ್‌ ಮಿಲ್‌, ದಾಂಡೇಲಿ 
5 ಸದಸ್ನರು ಎಸ್‌. ಇ. ಕುಮಾರ್‌ ಕಾರ್ಯಕಾರಿ ಅಭಿಯಂತರರು, 
6 ಸದಸ್ಯರು ಜಿ.ಐ. ಬಸವಂತಪುರ್‌ | ಉಗ್ರಾಣ ವ್ಯವಸ್ಥಾಪಕರು , ಕೆ.ಎಸ್‌.ಆರ್‌.ಟಿ.ಸಿ., 
ದಾಂಡೇಲಿ 








































































































ಭಾಗ - ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್‌ ೨೨, ೨೦೦೯ ೩೦೬೩ 
ಕ್ರಮ ಸದಸ್ಯರ ಹೆಸರು ಸದಸ್ಯರ ಹೆಚ್ಚಿನ ವಿವರಗಳು 
ಸಂ (ಶ್ರೀಯುತರು) 
ರಾಜ್ಯ ಸರ್ಕಾರದಿಂದ ನಾಮ 
ನಿರ್ದೇಶನ ಮಾಡಿರುವ 
ಸದಸ್ತರುಗಳು 
7 ಸದಸ್ಯರು ನೂರುದ್ದೀನ್‌ ಜಂಟಿ ನಿರ್ದೇಶಕರು, ಬೆಳಗಾಂ ವಿಭಾಗೀಯ ಕಛೇರಿ, 
ಹುಬ್ಬಳ್ಳಿ 
8 ಸದಸ್ಯರು ಎಂ.ಸಿ. ಮಹೇಂದ್ರ ಪ್ರಾಚಾರ್ಯರು, ಕೈಗಾರಿಕಾ ತರಬೇತಿ ಸಂಸ್ಥೆ, 
ಕಾರವಾರ 
9 ಸದಸ್ತರು ಸಿ.ಎಸ್‌. ಆನಂದ್‌ ಜಿಲ್ಲಾ ಉದ್ದೋಗ ಅಧಿಕಾರಿ, ಕಾರವಾರ 
10 ಸದಸ್ಯರು ಸಿದ್ದಪ್ಪ ಎಂ. ಅಣ್ಣಿಗೇರಿ ಕಿರಿಯ ತರಬೇತಿ ಅಧಿಕಾರಿ, ಕೈಗಾರಿಕಾ ತರಬೇತಿ 
ಸಂಸ್ಥೆ (ಮ), ದಾಂಡೇಲಿ 
1] ಸದಸ್ಯರು ಕಾಲೆ ಅಗಸ್ಟೈನ್‌ ಕಿರಿಯ ತರಬೇತಿ ಅಧಿಕಾರಿ, ಕೈಗಾರಿಕಾ ತರಬೇತಿ 
ಸಂಸ್ತೆ(ಮ), ಬೆಳಗಾಂ 
ಸರ್ಕಾರಿ ಕೈಗಾರಿಕಾ ತರಬೇತಿ ಸಂಸ್ಥೆ (ಮ) ಗದಗ್‌ ನ ನಿರ್ವಹಣಾ ಸಮಿತಿ (ಐ.ಎಂ.ಸಿ) 
ಕೈಗಾರಿಕಾ ಸಂಘ: ಸಿ.ಐ.ಐ. 
ಇ ಯ ಸದಸ್ಯರ ಹೆಚ್ಚಿನ ವಿವರಗಳು 
1 ಅಧ್ಯಕ್ಷರು ಎಂ.ವಿ.ಎಂ. ಮಂಜುನಾಥ್‌ ಘಟಕ ಪ್ರಧಾನರು-ಹುಬ್ಬಳ್ಳಿ 
ಮೆ: ಟ್ರಿಡೆಂಟ್‌ ಪವರ್‌ ಕ್ರ್ಯಾಫ್ಸ್‌ ಪ್ರೈ.ಲಿ. 
ಹುಬ್ಬಳ್ಳಿ. 
2 ಕಾರ್ಯದರ್ಶಿ ಮಲ್ಲೂರ್‌ ಬಸವರಾಜ ಪ್ರಾಚಾರ್ಯರು, ಸರ್ಕಾರಿ ಕೈಗಾರಿಕಾ ತರಬೇತಿ 
ಸಂಸ್ಥೆ, ಗದಗ್‌ ಮೊಬೈಲ್‌: 9448629764 
ಕೈಗಾರಿಕಾ ಸಂಘದವರಿಂದ 
ನಾಮ ನಿರ್ದೇಶನ ಮಾಡಿರುವ 
ಸದಸ್ಯರುಗಳು 
3 ಸದಸ್ಯರು ಶಿವಕುಮಾರ್‌ ಪಾಟಲ್‌ ವ್ಯವಸ್ಥಾಪಕರು, 
ಮೆ : ಓ.ಇ.ಎಂ. ಸೇರ್ಸ್‌ ಪ್ರೈ. ಲಿ. ಗದಗ್‌ 
4 ಸದಸ್ಯರು ಉದಯ್‌ ಆರ್‌. ದೇಸಾಯಿ ವ್ಯವಸ್ಥಾಪಕರು (ತರಬೇತಿ), 
ಮೆ; ಎನ್‌.ಟಿ.ಟಿ.ಎಫ್‌.. ಧಾರವಾಡ 
5 ಸದಸ್ಯರು ವಿ.ಎಲ್‌. ಹುನ್ಸ್‌ ವಾಡ್ಕರ್‌ ವ್ಯವಸ್ಥಾಪಕ ನಿದೇಶಕರು, ಮೆ: ವಿಜಯಲಕ್ಷ್ಮಿ 
ಗೇರ್‌, ಹುಬ್ಬಳಿ 
6 ಸದಸ್ಯರು ಬಿ.ಬಿ. ಗುಗ್ಗೇರಿ ಪ್ರಾಚಾರ್ಯರು, ಎಸ್‌.ಟಿ.ಎಸ್‌.ಕೆ.ಕೆ ಪಾಲಿಟೆಕ್ನಿಕ್‌, 
ಗದಗ್‌, ಮೊಬೈಲ್‌ : 9449796900 
ರಾಜ್ಯ ಸರ್ಕಾರದಿಂದ ನಾಮ 
ನಿರ್ದೇಶನ ಮಾಡಿರುವ 
ಸದಸ್ಕರುಗಳು 
7 ಸದಸ್ಯರು ನೂರುದೀನ್‌ ಜಂಟಿ ನಿರ್ದೇಶಕರು, ಬೆಳಗಾಂ ವಿಭಾಗೀಯ 
ಕಛೇರಿ, ಹುಬ್ಬಳ್ಳಿ 
8 ಸದಸ್ಯರು ಶಿವಶರಣ ಪ್ರಾಚಾರ್ಯರು, ಕೈಗಾರಿಕಾ ತರಬೇತಿ ಸಂಸ್ಥೆ, 
ಮುಂಡರಗಿ 
9 ಸದಸ್ತರು ಅನಿಲ್‌ ಕಾರ್‌ನಿಂಗ್‌ ಜಿಲ್ಲಾ ಉದ್ತೋಗ ಅಧಿಕಾರಿ, ಗದಗ್‌, 
10 ಸದಸ್ಯರು ಎಲ್‌.ವೈ. ತಳವಾರ ತರಬೇತಿ ಅಧಿಕಾರಿ, ಕೈಗಾರಿಕಾ ತರಬೇತಿ ಸಂಸ್ಥೆ 
(ಮ), ಗದಗ್‌, 
1] ಸದಸ್ನರು ಎಸ್‌.ಎಲ್‌. ಆಡೂರ್‌ ಕಿರಿಯ ತರಬೇತಿ ಅಧಿಕಾರಿ, ಕೈಗಾರಿಕಾ 














ತರಬೇತಿ ಸಂಸ್ಥೆಮ), ಗದಗ್‌, 

























































































೩೦೬೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್‌ ೨೨, ೨೦೦೯ ಭಾಗ-೧ 
ಸರ್ಕಾರಿ ಕೈಗಾರಿಕಾ ತರಬೇತಿ ಸಂಸ್ಥೆ ಧಾರವಾಡ ದ ನಿರ್ವಹಣಾ ಸಮಿತಿ (ಐ.ಎಂ.ಸಿ) 
(ಕೈಗಾರಿಕಾ ಸಂಘ: ಸಿ.ಐ.ಐ.) 
ತಮ ಇರ್ತಾ ಸದಸ್ಯರ ಹೆಚ್ಚಿನ ವಿವರಗಳು 
1 ಅಧ್ಯಕ್ಷರು ಆರ್‌ ವೆಂಕಟೇಶ್‌ ಪ್ರಾಚಾರ್ಯರು, ಎನ್‌.ಟಿ.ಟಿ.ಎಫ್‌.. ಧಾರವಾಡ 
ದೂರವಾಣಿ : 0836-2747378 
ಫ್ಯಾಕ್ಸ್‌ : 0836-2748594 ಮೊಬೈಲ್‌: 
9900176473 
ಇ-ಮೇಲ್‌ : ppldtc@nttftrg.com 
headtc@nttftrg.com 
2 ಕಾರ್ಯದರ್ಶಿ ಬಿ.ಪಿ. ಗೋಸ್ತದ್‌ ಪ್ರಾಚಾರ್ಯರು, ಸರ್ಕಾರಿ ಕೈಗಾರಿಕಾ ತರಬೇತಿ ಸಂಸ್ಥೆ, 
ಧಾರವಾಡ ಮೊಬೈಲ್‌: 9448401628 
ಕೈಗಾರಿಕಾ ಸಂಘದವರಿಂದ 
ನಾಮ ನಿರ್ದೇಶನ ಮಾಡಿರುವ 
ಸದಸ್ಯರುಗಳು 
3 ಸದಸ್ಯರು ಮಂಜುನಾಥ್‌ ರಾವ್‌ | ಘಟಕ ಮುಖ್ಯ, ಮೆ : ಟಿಂಡೆಂಟ್‌ ಪವರ್‌ ಕ್ರಾಫ್ಟ್‌ 
ಪ್ರೈ.ಲಿ. 64 ಎ ಮುಖ್ಯ ರಸ್ತೆ ತರಿಹಾಳ್‌ 
ಇರಿಡಸ್ಟಿಯಲ್‌ ಏರಿಯಾ, ತರಿಹಾಳ್‌, ಹುಬ್ಬಳ್ಳಿ. 
ದೂರವಾಣಿ : 2310349/2310408 ಮೊ: 
9740399688 
4 ಸದಸ್ಯರು ಮನೀಷ್‌ ಕುಲಕರ್ಣಿ ವ್ಯವಸ್ಥಾಪಕರು (ನಿರ್ವಹಣೆ), ಸ್ಪೈಸರ್‌ ಇಂಡಿಯಾ 
ಲಿ. ಕಲಘಟಗಿ ರೋಡ್‌,ಜೋಡಿಹಳ್ಳಿ. ಧಾರವಾಡ 
ದೂರವಾಣಿ : 2310483/2310641/42/43 
5 ಸದಸ್ತರು ಪುರೋಹಿತ್‌ ಕೇಟೀ ಸ್ಟಿಚ್‌ ಗೇರ್ಸ್‌ ಲಿ. ಗೋಕುಲ್‌ ರಸ್ತೆ ಹುಬ್ಬಳಿ 
6 ಸದಸ್ಯರು ಅನಂತ್‌ ಶಿಕಾರಿಪುರ್‌ ಎಲೆಕ್ಟ್ರಾನಿಕ್ಸ್‌ ಇಂಜಿನಿಯರ್‌, 
ಮೆ: ಮದನ್‌ ಮಷೀನ್‌ ಟೂಲ್ಸ್‌ ಪ್ರೈ. ಲಿ. 
ಇಹ ಇಂಡಸ್ಟ್ರಿಯಲ್‌ ಏರಿಯಾ, ತರಿಹಾಳ್‌, 
ಹುಬ್ಬಳಿ ದೂರವಾಣಿ : 0836-2212221/2/3 
ರಾಜ್ಯ ಸರ್ಕಾರದಿಂದ ನಾಮ 
ನಿರ್ದೇಶನ ಮಾಡಿರುವ 
ಸದಸ್ತರುಗಳು 
7 ಸದಸ್ಯರು ನೂರುದೀನ್‌ ಜಂಟಿ ನಿರ್ದೇಶಕರು, ಬೆಳಗಾಂ ವಿಭಾಗೀಯ ಕಛೇರಿ, 
ಹುಬ್ಬಳ್ಳಿ 
8 ಸದಸ್ವರು ರಮೇಶ್ವ ಪಿ ಪ್ರಾಚಾರ್ಯರು, ಕ್ಷೈೆಗಾರಿಕಾ ತರಬೇತಿ ಸಂಸ್ಥೆ, ಹುಬ್ಬಳಿ 
9 ಸದಸ್ತರು ಮಾಲಗತ್ತಿ ಜಿಲ್ಲಾ ಉದ್ದೋಗ ಅಧಿಕಾರಿ, ಹುಬ್ಬಳ್ಳಿ 
10 ಸದಸ್ಯರು ಎಂ.ಎಲ್‌ ಪತಂಗ್‌ ತರಬೇತಿ ಅಧಿಕಾರಿ, ಕೈಗಾರಿಕಾ ತರಬೇತಿ ಸಂಸ್ಥೆ 
(ಮ), ಹುಬಳ್ಳಿ 
11 ಸದಸ್ಯರು ಎಸ್‌.ಎಲ್‌. ಆಡೂರ್‌ ಕಿರಿಯ ತರಬೇತಿ ಅಧಿಕಾರಿ, ಕೈಗಾರಿಕಾ ತರಬೇತಿ 
ಸಂಸ್ಥೆ, ಹುಬ್ಬಳ್ಳಿ 
ಸರ್ಕಾರಿ ಕೈಗಾರಿಕಾ ತರಬೇತಿ ಸಂಸ್ಥೆ ಜಮಖಂಡಿಯ ನಿರ್ವಹಣಾ ಸಮಿತಿ (ಐ.ಎಂ.ಸಿ) 
(ಕೈಗಾರಿಕಾ ಸಂಘ: ಎ.ಡಬ್ರ್ಯೂ.ಎ.ಕೆ.ಆ) 
ಸಕ ಡ್‌ 
1 phe ಸದಸ್ಯರ ಹೆಚ್ಚಿನ ವಿವರಗಳು 
1 ಅಧ್ಯಕ್ಷರು ರೂಪಾ ರಾಣಿ ನಿರ್ದೇಶಕರು, ಮೆ: ಆರ್ಬಿಸ್ಟಿಕ್‌ ಪ್ರೈ ಲಿ... ಬೆಂಗಳೂರು 














ದೂರವಾಣಿ : 
9341942456 
ಇ-ಮೇಲ್‌ : 


080-65662398 ಮೊಬೈಲ್‌: 


artistics2002@yahoo.co.in 

























































































ಭಾಗ - ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್‌ ೨೨, ೨೦೦೯ ೩೦೬೫ 
ಕ್ರಮ ಸದಸ್ಯರ ಹೆಸರು ಸದಸ್ಯರ ಹೆಚ್ಚಿನ ವಿವರಗಳು 
ಸಂ: (ಶ್ರೀಯುತರು) 
2 ಕಾರ್ಯದರ್ಶಿ ಸಿ.ವಿ. ಹಲಕುರ್ಕಿ ಪ್ರಾಚಾರ್ಯರು, 
ಸರ್ಕಾರಿ ಕೈಗಾರಿಕಾ ತರಬೇತಿ ಸಂಸ್ಥೆ, ಜಮಖಂಡಿ 
ಮೊಬೈಲ್‌: 9886322085 
ಕೈಗಾರಿಕಾ ಸಂಘದವರಿಂದ 
ನಾಮ ನಿರ್ದೇಶನ ಮಾಡಿರುವ 
ಸದಸ್ತರುಗಳು 
3 ಸದಸ್ಯರು ಎಸ್‌.ಎಸ್‌. ಪಾಟಿಲ್‌ ಮೆ : ಮೈಸೂರ್‌ ಟ್ರೇಡಿಂಗ್‌ ಕಂಪನಿ, ಫ್ಯಾಕ್ಟರಿ ನಂ. 
121, ಪಾಟಿಲ್‌ ಗ್ರೂಪ್‌ ಆಫ್‌ ಇಂಡಸ್ಟ್ರೀಸ್‌, ನೆಹರು 
ಗಂಜ್‌, ಗುಲರ್ಗಾ. ದೂರವಾಣಿ : 422143 
4 ಸದಸ್ಯರು ಉಮಾ ಅಶೋಕ್‌ ಮೆ. ಆರ್ಟ್‌ ಜೋನ್‌, ಮ್ಯಾನ್ಯೂಫ್ಯಾಕ್ಟರರ್ಸ್‌ ಆಫ್‌ 
ಕುಮಾರ್‌ ರಾಟ್‌ ಐರನ್‌ ಫರ್‌ನೀಚರ್‌, ಬೆ೦ಗಳೂರು. 
ದೂರವಾಣಿ : 56900125, ಮೊಬೈಲ್‌: 
9845173381 
ಇ-ಮೇಲ್‌-ಡ೩rzone@vsnl.net 
೨ ಸದಸ್ಯರು ರಂಜಿತಾ ಶಿವಕುಮಾರ್‌ | ಮೆ: ಕುಮಾರ್‌ ಗ್ರಾನೈಟ್ಸ್‌ ಅಂಡ್‌ ಮಾರ್ಬಲ್ಸ್‌/ 
ವಾಸು ಗ್ರಾನೈಟ್ಸ್‌, ಬೆ೦ಗಳೂರು. ದೂರವಾಣಿ: 
23564486 
6 ಸದಸ್ಯರು ಲೀಲಾ ಸುಧಾಕರ್‌ ಮೆ : ಅನುರಾಧಾ ಪೇಪರ್‌ ಪ್ರಾಡಕ್ಟ್‌ಸ್‌, 
ರಾಜಾಜಿನಗರ, ಬೆ೦ಗಳೂರು. ಮೊಬೈಲ್‌: 
9448455856 
ರಾಜ್ಯ ಸರ್ಕಾರದಿಂದ ನಾಮ 
ನಿರ್ದೇಶನ ಮಾಡಿರುವ 
ಸದಸ್ತರುಗಳು 
7 ಸದಸ್ಯ ಎಂ.ಜಿ.ಹುಂಡೇಕರ್‌ ಪ್ರಾಚಾರ್ಯರು, ಕೈಗಾರಿಕಾ ತರಬೇತಿ ಸಂಸ್ಥೆ, 
ಬಿಜಾಪುರ 
8 ಸದಸ್ಯರು ವಿ.ವಿ. ಸಾರೋದೆ ಪ್ರಾಚಾರ್ಯರು, ಕೈಗಾರಿಕಾ ತರಬೇತಿ ಸಂಸ್ಥೆ, 
ಬಾಗಲಕೋಟೆ 
9 ಸದಸ್ತರು ವೈ.ಹೆಚ್‌. ಬಾರಕೇರ್‌ | ಜಿಲ್ಲಾ ಉದ್ಯೋಗ ಅಧಿಕಾರಿ, ಬಾಗಲಕೋಟೆ 
10 ಸದಸ್ಯರು ಎಂ.ಎನ್‌.ಮಧು ತರಬೇತಿ ಅಧಿಕಾರಿ, ಕೈಗಾರಿಕಾ ತರಬೇತಿ ಸಂಸ್ಥೆ 
ಲಮಾಣಿ ಬಾಗಲಕೋಟೆ 
11 ಸದಸ್ಯರು ಎಸ್‌.ಎನ್‌. ಸತಿಹಾಳ್‌ | ಕಿರಿಯ ತರಬೇತಿ ಅಧಿಕಾರಿ, ಕೈಗಾರಿಕಾ ತರಬೇತಿ 
ಸಂಸ್ತೆ, ಬಾಗಲಕೋಟೆ 
ಸರ್ಕಾರಿ ಕೈಗಾರಿಕಾ ತರಬೇತಿ ಸಂಸ್ಥೆ(ಮ), ಗುಲ್ಬರ್ಗಾ ದ ನಿರ್ವಹಣಾ ಸಮಿತಿ (ಐ.ಎಂ.ಸಿ) 
ಕೈಗಾರಿಕಾ ಸಂಘ: ಎಫ್‌.ಕೆ.ಸಿ.ಸಿ.ಐ. 
ಪ 1) ಸದಸ್ಯರ ಹೆಚ್ಚಿನ ವಿವರಗಳು 
1 ಅಧ್ಯಕ್ಷರು ಎಸ್‌.ಎಸ್‌. ಪಾಟಿಲ್‌ ಅಧ್ಯಕ್ಷರು. ಮೆ: ಎಫ್‌.ಕೆ.ಸಿ.ಸಿ.ಐ ಮತ್ತು ಹಿಂದಿನ 
ಅಧ್ಯಕ್ಷರು, ಹೆಚ್‌.ಕೆ.ಸಿ.ಸಿ.ಐ., ಸಭಾಪತಿ ಮತ್ತು 
ವ್ಯವಸ್ಥಾಪಕ ನಿರ್ದೇಶಕ, ಪಾಟಲ್‌ ಗ್ರೂಪ್‌ ಆಫ್‌ 
ಇಂಡಸ್ಟ್ರೀಸ್‌. ದೂರವಾಣಿ: 08472-222143/220071 
ಫ್ರಾಕ್‌-08472-222143 ಮೊಬೈಲ್‌: 9845499661 
2 ಕಾರ್ಯದರ್ಶಿ ಮರಳೀಧರ್‌ ಆರ್‌. ಪ್ರಾಚಾರ್ಯರು, 


ಸರ್ಕಾರಿ ಕೈಗಾರಿಕಾ ತರಬೇತಿ ಸಂಸ್ಥೆ(ಮ) ಗುಲ್ಬರ್ಗಾ. 
ದೂರವಾಣಿ : 08472-236753 
ಇ-ಮೇಲ್‌: pplgovtitiwglb@yahoo.com 










































































೩೦೬೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್‌ ೨೨, ೨೦೦೯ ಭಾಗ - ೧ 
ಕಮ ಸದಸ್ಯರ ಹೆಸರು ಸದಸ್ಯರ ಹೆಚ್ಚಿನ ವಿವರಗಳು 
ಸಂ: (ಶ್ರೀಯುತರು) 
ಕೈಗಾರಿಕಾ ಸಂಘದವರಿಂದ 
ನಾಮ ನಿರ್ದೇಶನ ಮಾಡಿರುವ 
ಸದಸ್ತರುಗಳು 
3 ಸದಸ್ತರು ಸರೋಜಿನಿ ಪಾಟಿಲ್‌ ನಿರ್ದೇಶಕರು, ಮೆ. ವೈಶ್ವವಿ ಡೈರಿ ಫಾರಂ. 
4 ಸದಸ್ತರು ಅಲ್ಲಮಪ್ರಭು ಖುಬಾ ಕೋರುಲ್ಲು ಫುಲ್ಲರ್‌ ಅರ್ಥ್‌, ಬೆಂಗಳೂರು 
5 ಸದಸ್ತರು ಆರುಲ್‌ ಲೋಹಿಯಾ | ಗಲರ್ಗಾ ಬಾಲ್‌ ಕ್ಷಸರ್‌ 
6 ಸದಸ್ಯರು ಸಿದ್ದು ಪಾಟಿಲ್‌ ರಾಯಲ್‌ ಸೀಮಾ ಕಾಂಕ್ರೀಟ್‌ ಸ್ಲೀಪರ್‌ ಪ್ರೈ 
ಲಿಮಿಟೆಡ್‌. 
ರಾಜ್ಯ ಸರ್ಕಾರದಿಂದ ನಾಮ 
ನಿರ್ದೇಶನ ಮಾಡಿರುವ 
ಸದಸ್ತರುಗಳು 
7 ಸದಸ್ಯರು ಶಿವಲಿಂಗಮೂರ್ತಿ ಜಂಟಿ ನಿರ್ದೇಶಕರು, ವಿಭಾಗೀಯ ಕಛೇರಿ, ಗುಲ್ಬರ್ಗಾ 
ಮೊಬೈಲ್‌ 9448032392 
8 ಸದಸ್ಯರು ಸುದರ್ಶನ್‌ ಪ್ರಾಚಾರ್ಯರು, ಕೈಗಾರಿಕಾ ತರಬೇತಿ ಸಂಸ್ಥೆ, 
ಚಿಂಜೋಲಿ 
9 ಸದಸ್ಯರು ಮೊಹಮ್ಮದ್‌ ಉಪ ಮುಖ್ಯ, ವಿಶ್ವವಿದ್ಯಾನಿಲಯ ಉದ್ಯೋಗ ಮಾಹಿತಿ 
ಸಿಯಾಮುದ್ದಿನ್‌ ಮತ್ತು ಮಾರ್ಗದರ್ಶನ ಕಾರ್ಯಾಲಯ, ಗುಲ್ಬರ್ಗಾ 
ದೂರವಾಣಿ : 08472-245331 
10 ಸದಸ್ಯರು ಚ೦ದ್ರಕಾಂತ್‌ ತರಬೇತಿ ಅಧಿಕಾರಿ, ಕೈಗಾರಿಕಾ ತರಬೇತಿ ಸಂಸ್ಥೆ (ಮ), 
ಗುಲರ್ಗಾ 
1] ಸದಸ್ಯರು ಅನಿಲ್‌ ಕುಮಾರ್‌ ಕಿರಿಯ ತರಬೇತಿ ಅಧಿಕಾರಿ, ಕೈಗಾರಿಕಾ ತರಬೇತಿ 
ಸಂಸ್ಥೆ(ಮ), ಗುಲ್ಬರ್ಗಾ 
ಸರ್ಕಾರಿ ಕೈಗಾರಿಕಾ ತರಬೇತಿ ಸಂಸ್ಥೆ ಹುಮನಾಬಾದ್‌ ನ ನಿರ್ವಹಣಾ ಸಮಿತಿ'(ಐ.ಎಂ.ಸಿ) 
ಕೈಗಾರಿಕಾ ಸಂಘ: ಎ.ಡಬ್ರ್ಯೂ.ಎ.ಕೆ.ಇ 
ಆ | ಸದಸ್ಯರ ಹೆಚ್ಚಿನ ವಿವರಗಳು 
1 ಅಧ್ಯಕ್ಷರು ಬಿಳಿಗಿರಿವಾಸು ಜಿಯೋಡೆಸಿಕ್‌ ಟೆಕ್ನಿಕ್ಸ್‌ ಪೈ ಲಿಮಿಟೆಡ್‌ 
ದೂರವಾಣಿ : 080-65662398 ಮೊಬೈಲ್‌: 
9341942456 
ಇ-ಮೇಲ್‌ : ಲeodesictechniques.com 
2 ಕಾರ್ಯದರ್ಶಿ ಕಲ್ಪನಾ ಬಿ. ಗೋಫಲೆ | ಪ್ರಾಚಾರ್ಯರು, ಸರ್ಕಾರಿ ಕೈಗಾರಿಕಾ ತರಬೇತಿ 


ಸಂಸ್ಥೆ(ಮ) ಗುಲ್ಬರ್ಗಾ. ದೂರವಾಣಿ : 08472-236753 
ಇ-ಮೇಲ್‌: pplgovtitiwglb@yahoo.com 





ಕೈಗಾರಿಕಾ ಸಂಘದವರಿಂದ 
ನಾಮ ನಿರ್ದೇಶನ ಮಾಡಿರುವ 
ಸದಸ್ತರುಗಳು 











3 ಸದಸ್ಯರು ಕೆ.ವಿ. ಪ್ರದೀಪ್‌ ಮೆ. ಎ.ಆರ್‌.ಸಿ.ಒ ಪ್ರೈವೆಟ್‌ ಲಿಮಿಟೆಡ್‌ 
ಮೆ :9845029090 
4 ಸದಸ್ಯರು ಹೆಚ್‌.ಎನ್‌ ಮೆ. ನಾರಾಯಣ್‌ ಎಂಟರ್‌ಪ್ರೈಸಸ್‌, 
ನಾರಾಯಣ್‌ ಬಾಬ್‌ ಮೊಬೈಲ್‌ : 9845010508 
5 ಸದಸ್ನರು ಸುಮಿತ್ರಾ ಅಯ್ಯಂಗಾರ್‌ | ಮೆ. ಲೈಫ್‌ ಸ್ಟೈಲ್‌ ಸರ್ವೀಸಸ್‌ ಪ್ರೈವೆಟ್‌ ಲಿಮಿಟೆಡ್‌ 














ದೂರವಾಣಿ : 23364425 ಮೊಬೈಲ್‌: 9740996060 
%-ಮೇಲ್‌-sumitraiyengar@gmail.com 


































































































ಭಾಗ - ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್‌ ೨೨, ೨೦೦೯ ೩೦೬೭ 
ಕ್ರಮ ಸದಸ್ಯರ ಹೆಸರು ಸದಸ್ಯರ ಹೆಚ್ಚಿನ ವಿವರಗಳು 
ಸಂ: (ಶ್ರೀಯುತರು) 
6 ಸದಸ್ಯರು ಹೆಜ್‌.ಎನ್‌.ಗೋವಿಂದ | ಮೆ: ಮೈಕ್ರೋನ್‌ ಎಲೆಕ್ಟಿಕಲ್‌ ಪೆ ಪ್ರೈವೆಟ್‌ ಲಿಮಿಟೆಡ್‌ 
ರಾಜ್‌ ಮೊಬೈಲ್‌ 9844253936 
ರಾಜ್ಯ ಸರ್ಕಾರದಿಂದ ನಾಮ 
ನಿರ್ದೇಶನ ಮಾಡಿರುವ 
ಸದಸ್ಯರುಗಳು 
7 ಸದಸ್ಯ ರವೀ೦ದ್ರನಾಥ್‌ ಎಸ್‌. | ಪ್ರಾಚಾರ್ಯರು, ಕೈಗಾರಿಕಾ ತರಬೇತಿ ಸಂಸ್ಥೆ, ಗುಲ್ಬರ್ಗಾ 
ಬಳಿ ಮೊಬೈಲ್‌ : 9448651456 
8 ಸದಸ್ಯ ವೈಜಗೊಂಡ ಪ್ರಾಚಾರ್ಯರು, ಕೈಗಾರಿಕಾ ತರಬೇತಿ ಸಂಸ್ಥೆ, ಬೀದರ್‌ 
ಮೊಬೈಲ್‌ : 9844774390 
9 ಸದಸ್ತರು ಪ್ರಸಾದ್‌ ಜಿಲ್ಲಾ ಉದ್ತೋಗ ಅಧಿಕಾರಿ, ಗುಲ್ಬರ್ಗಾ 
10 ಸದಸ್ಯರು ಶಿವಶಂಕರ್‌ ತರಬೇತಿ ಅಧಿಕಾರಿ, ಕೈಗಾರಿಕಾ ತರಬೇತಿ ಸಂಸ್ಥೆ 
ಹುಮನಾಬಾದ್‌ 
1] ಸದಸ್ಯರು ರವಿ ಬಿಸೆ ಕಿರಿಯ ತರಬೇತಿ ಅಧಿಕಾರಿ, ಕೈಗಾರಿಕಾ ತರಬೇತಿ ಸಂಸ್ಥೆ, 
ಹುಮನಾಬಾದ್‌ 
ಸರ್ಕಾರಿ ಕೈಗಾರಿಕಾ ತರಬೇತಿ ಸಂಸ್ಥೆ ಜೇವರ್ಗಿ ಯ ನಿರ್ವಹಣಾ ಸಮಿತಿ (ಐ.ಎಂ.ಸಿ) 
(ಕೈಗಾರಿಕಾ ಸಂಘ: ಎಫ್‌.ಕೆ.ಸಿ.ಸಿ.ಐ.) 
ತಮ ಗಗ ಸದಸ್ಯರ ಹೆಚ್ಚಿನ ವಿವರಗಳು 
1 ಅಧ್ಯಕ್ಷರು ಎಸ್‌.ಎಸ್‌. ಪಾಟಿಲ್‌ ಅಧ್ಯಕ್ಷರು. ಮೆ: ಎಫ್‌.ಕೆ.ಸಿ.ಸಿ.ಐ ಮತ್ತು ಹಿಂದಿನ 
ಅಧ್ಯಕ್ಷರು, ಹೆಚ್‌.ಕೆ.ಸಿ.ಸಿ.ಐ. ಸಭಾಪತಿ ಮತ್ತು 
ವ್ಯವಸ್ಥಾಪಕ ನಿರ್ದೇಶಕ, ಪಾಟಿಲ್‌ ಗ್ರೂಪ್‌ ಆಫ್‌ 
ಇಂಡಸ್ಟ್ರೀಸ್‌. ದೂರವಾಣಿ: 08472-222143/220071 
ಫ್ತಾಕ್ಸ್‌ 5084723 222143 ಮೊಬೈಲ್‌: 9845499661 
2 ಕಾರ್ಯದರ್ಶಿ ಶರಣ ಗೌಡ ಪ್ರಾಚಾರ್ಯರು, ಸರ್ಕಾರಿ ಕೈಗಾರಿಕಾ ತರಬೇತಿ ಸಂಸ್ಥೆ 
ಜೇವರ್ಗಿ. ದೂರವಾಣಿ :9448577091 
ಇ-ಮೇಲ್‌: i jewargi@yahoo.com 
ಕೈಗಾರಿಕಾ ಸಂಘದವರಿಂದ 
ನಾಮ ನಿರ್ದೇಶನ ಮಾಡಿರುವ 
ಸದಸ್ತರುಗಳು 
3 ಸದಸ್ಮರು ಸರೋಜಿನಿ ಪಾಟಿಲ್‌ ನಿರ್ದೇಶಕರು, ಮೆ. ವೈಶ್ವವಿ ಡೈರಿ ಫಾರಂ. 
4 ಸದಸ್ವರು ಶಿವರಾಜ್‌ ನಿಗುಡಗಿ ಗೇನ್‌ ಅಂಡ್‌ ಸೀಡ್‌ ಮರ್ಚಂಟ್‌ 
5 ಸದಸ್ಯರು ಎಲ್‌.ಎಸ್‌. ಪಾಟಿಲ್‌ | ಪಾಟಿಲ್‌ ವೊಸಲ್ಲಾ ಕಂಪನಿ ಲಿಮಿಟೆಡ್‌, 
ಹೈದರಾಬಾದ್‌ 
6 ಸದಸ್ಯರು ಭರತ್‌ ಕರಂಡಿಕರ್‌ ವ್ಯವಸ್ಥಾಪಕ ನಿರ್ದೇಶಕರು, 
ಸರಿಗಮ್‌ ಹೆಲ್‌ ಕೇರ್‌ ಕಂ. ಹೈದರಾಬಾದ್‌ 
ರಾಜ್ನ ಸರ್ಕಾರದಿಂದ ನಾಮ 
ನಿರ್ದೇಶನ ಮಾಡಿರುವ 
ಸದಸ್ತರುಗಳು 
7 ಸದಸ್ಯ ಎಂ.ಜಿ.ಹುಂಡೇಕರ್‌ ಪ್ರಾಚಾರ್ಯರು, ಕೈಗಾರಿಕಾ ತರಬೇತಿ ಸಂಸ್ಥೆ, 
ಬಿಜಾಪುರ ಮೊಬೈಲ್‌ 9448797872 
8 ಸದಸ್ಯರು ಎಸ್‌.ಎನ್‌.ಪಾಂಚಾಳ್‌ | ಸಹಾಯಕ ನಿರ್ದೇಶಕರು, ವಿಭಾಗೀಯ ಕಛೇರಿ, 
ಗುಲ್ಬರ್ಗಾ ಮೊಬ್ಬೆಲ್‌ : 9448569442 
9 ಸದಸ್ವರು ಬಕ್ತಪ ಎನ್‌.ಬಾಜಾರ್‌ | ಸಹಾಯಕ ಉದ್ಯೋಗ ಅಧಿಕಾರಿ, ಗುಲರ್ಗಾ 
10 ಸದಸ್ಯರು ಎ.ಎಮ್‌.ಬಿರಾದರ್‌ ತರಬೇತಿ ಅಧಿಕಾರಿ, ಕೈಗಾರಿಕಾ ತರಬೇತಿ ಸಂಸ್ಥೆ, 
ಜೇವರ್ಗಿ 
1] ಸದಸ್ಮರು ಸಿ.ಹೆಚ್‌. ಕರಡಿ 








ಕಿರಿಯ ತರಬೇತಿ ಅಧಿಕಾರಿ, ಕೈಗಾರಿಕಾ ತರಬೇತಿ 
ಸಂಸ್ಥೆ ಜೇವರ್ಗಿ 
































೩೦೬೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್‌ ೨೨, ೨೦೦೯ ಭಾಗ - ೧ 
ಸರ್ಕಾರಿ ಕೈಗಾರಿಕಾ ತರಬೇತಿ ಸಂಸ್ಥೆ ಹೊಸಪೇಟೆ ಯ ನಿರ್ವಹಣಾ ಸಮಿತಿ (ಐ.ಎಂ.ಸಿ) 
ಕೈಗಾರಿಕಾ ಸಂಘ: ಬಿ.ಸಿ.ಐ.ಸಿ. 
ಕಮ ಸದಸ್ನರ ಹೆಸರು 
ಸ ಶ್ರಿ ಕದ 
2 (ಶ್ರೀಯುತರು) ಸದಸ್ಯರ ಹೆಚ್ಚಿನ ವಿವರಗಳು 
1 ಅಧ್ಯಕ್ಷರು ಎಸ್‌.ಎಸ್‌.ಗುಪ್ತಾ ವ್ಯವಸ್ಥಾಪಕ ಸಮನ್ವಯಾಧಿಕಾರೀ(ಶೈಕ್ಷಣಿಕ) ಮತ್ತು 
ನಿರ್ದೇಶಕರು, ಒ.ಪಿ. ಜಿಂದಾಲ್‌ ವೃತ್ತಿಪರ ತರಬೇತಿ 
ಕೇಂದ್ರ, ಜೆ.ಎಸ್‌.ಡ್ತ್ಕೂ ಸೀಲ್‌. 
2 ಕಾರ್ಯದರ್ಶಿ ಸರೇಶ್‌ ಬಾಬು ಎಂ.ಸಿ. 


ಪ್ರಾಚಾರ್ಯರು, ಸರ್ಕಾರಿ ಕೈಗಾರಿಕಾ ತರಬೇತಿ ಸಂಸ್ಥೆ, 
ಹೊಸಪೇಟೆ ಮೊಬೈಲ್‌: 9342680643 





ಕೈಗಾರಿಕಾ ಸಂಘದವರಿಂದ 
ನಾಮ ನಿರ್ದೇಶನ ಮಾಡಿರುವ 






























































3 ಸದಸ್ಯರು ಅಶೋಕ್‌ ಕೆ. ಮಲ್ಲಿಕ್‌ | ಪ್ರಧಾನ ವ್ಯವಸ್ಥಾಪಕ, 
ಮೆ : ಜೆ.ಎಸ್‌.ಡ್ಲ್ಯೂ ಎನರ್‌ಜೀ ಲಿಮಿಟೆಡ್‌ 
4 ಸದಸ್ತರು ಸುಧಾಂಶು ದಾಸ್‌ ಜಿಂದಾಲ್‌ _ಪ್ರಾಕ್ಟಾಎರ್‌_ಕಂಪನಿ ಲಿಮಿಟೆಡ್‌. 
5 ಸದಸ್ಯರು ಲಕ್ಷ್ಮೀನಾರಾಯಣ ಕಾರ್ಯಾಚರಣೆ ವ್ಯವಸ್ಥಾಪಕ, 
ಬ್ರಿಟಿಷ್‌ ಆಕ್ಷಿಜನ್‌ ಕಂಪನಿ ಲಿಮಿಟೆಡ್‌. 
6 ಸದಸ್ಯರು ಗೌರವ್‌ ಗುಪ್ತಾ ಕಾರ್ಯಾಂಗ ನಿರ್ದೇಶಕರು, 
ಮೆ. : ಐ.ಎಸ್‌.ಟಿ ಮತ್ತು ಪವರ್‌ ಲಿಮಿಟೆಡ್‌ 
ರಾಜ್ಯ ಸರ್ಕಾರದಿಂದ ನಾಮ 
ನಿರ್ದೇಶನ ಮಾಡಿರುವ 
ಸದಸ್ತರುಗಳು 
7 ಸದಸ್ಯರು ಶಿವಲಿಂಗಮೂರ್ತಿ ಜಂಟಿ ನಿರ್ದೇಶಕರು, ವಿಭಾಗೀಯ ಕಛೇರಿ, ಗುಲ್ಬರ್ಗಾ 
ಮೊಬೈಲ್‌ 9448032392 
8 ಸದಸ್ತರು ಲಕ್ಷ್ಮಿಕಾಂತ್‌ ಪ್ರಾಚಾರ್ಯರು, ಕೈಗಾರಿಕಾ ತರಬೇತಿ ಸಂಸ್ಥೆ, ಕೂಡ್ಲಿಗಿ 
9 ಸದಸ್ಯರು ಬೀರಾನಾಯ್ಕರ್‌ ಸಹಾಯಕ ಉದ್ಯೋಗ ಅಧಿಕಾರಿ, ಕೊಪ್ಪಳ 
ಬಿ.ಎಫ್‌. ದೂರವಾಣಿ : 08539-220859. ಮೊ: 
9449310423 
10 ಸದಸ್ಯರು ಜಾಕಿರ್‌ ಹುಸೇನ್‌ ತರಬೇತಿ ಅಧಿಕಾರಿ, ಸರ್ಕಾರಿ ಕೈಗಾರಿಕಾ ತರಬೇತಿ 
ಸಂಸ್ಥೆ ಕುಕನೂರ್‌ 
1] ಸದಸ್ಯರು ಕುಮಾರ್‌ ನಾಯಕ್‌ ವಿದ್ಯಾರ್ಥಿ ಸಂಘ, ಉಪಾಧ್ಯಕ್ಷ, ಸರ್ಕಾರಿ ಕೈಗಾರಿಕಾ 
ತರಬೇತಿ ಸಂಸ್ಥೆ, ಹೊಸಪೇಟೆ 
ಸರ್ಕಾರಿ ಕೈಗಾರಿಕಾ ತರಬೇತಿ ಸಂಸ್ಥೆ, ಕೊಪ್ಪಳ ದ ನಿರ್ವಹಣಾ ಸಮಿತಿ (ಐ.ಎಂ.ಸಿ) 
ಕೈಗಾರಿಕಾ ಸಂಘ: ಎಫ್‌.ಐ.ಸಿ.ಸಿ.ಐ. 
ಸ ೬೬೩. ಸದಸ್ಯರ ಹೆಚ್ಚಿನ ವಿವರಗಳು 
1 ಅಧ್ಯಕ್ಷರು ಕೃಷ್ಣ ಮಾಧವ ವ್ಯವಸ್ಥಾಪಕ ನಿದೇಶಕರು, ಮೆ: ಬೋರುಖಾ ವೆಲ್‌ಫೇರ್‌ 
ಪವರ್‌ ಕಾರ್ಪೊರೇಷನ್‌, ಮೊಬೈಲ್‌: 9448306729 
2 ಕಾರ್ಯದರ್ಶಿ ವೀರೇಶ್‌ ಹೆಚ್‌.ಎನ್‌. 


ಪ್ರಾಚಾರ್ಯರು, ಸರ್ಕಾರಿ ಕೈಗಾರಿಕಾ ತರಬೇತಿ ಸಂಸ್ಥೆ 
ಕೊಪಳ ಮೊಬೈಲ್‌: 9980103998 





ಕೈಗಾರಿಕಾ ಸಂಘದವರಿಂದ 
ನಾಮ ನಿರ್ದೇಶನ ಮಾಡಿರುವ 
ಸದಸ್ತರುಗಳು 











ಸದಸ್ಯರು 





ಅಶೋಕ್‌ ಸ್ವಾಮಿ 
ಹೆರೂರ್‌ 





ಅಧ್ಯಕ್ಷ, ಕೊಪ್ಪಳ ಜಿಲ್ಲೆ, ವಾಣಿಜ್ಯ ಮಹಾಮಂಡಳಿ, 
ಹೆರೂರ್‌,ಫಾರಮಸಿಸ್ಟ್‌ ಟ್ರೇಡರ್ಸ್‌, ಕೊಪ್ಪಳ 
ಮೊಬೈಲ್‌ : 9845278708. 




















ಭಾಗ - ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್‌ ೨೨, ೨೦೦೯ ೩೦೬೯ 
ಕ್ರಮ ಸದಸ್ಯರ ಹೆಸರು ಸದಸ್ಯರ ಹೆಚ್ಚಿನ ವಿವರಗಳು 
ಸಂ: (ಶ್ರೀಯುತರು) 
4 ಸದಸ್ಯರು ಪರಣ್ಣ ಮುನವಳ್ಳಿ ಸಿದ್ದಲಿಂಗೇಶ್ವರ ಮಿಲ್ಫ್‌, ಕೊಪ್ಪಳ 
ಮೊಬೈಲ್‌: 9448131282 

5 ಸದಸ್ಯರು ಸಿಂಗ್‌ನಾಥ್‌ ಗೌರಿಶಂಕರ ರೈಸ್‌ ಮಿಲ್ಫ್‌ ಕೊಪ್ಪಳ 

ಪಂಪಾಪತಿ ಮೊಬೈಲ್‌ : 9448131833 
6 ಸದಸ್ತರು ಶಿವರಾಮ ಗೌಡ ಅಧ್ಯಕ್ಷರು, ರೈಸ್‌ ಮಿಲ್ಫ್‌, ಕೊಪ್ಪಳ 


ಮೊಬೈಲ್‌ : 9964240699 





ರಾಜ್ಯ ಸರ್ಕಾರದಿಂದ ನಾಮ 


ನಿರ್ದೇಶನ ಮಾಡಿರುವ 







































































ಸದಸ್ತರುಗಳು 
7 ಸದಸ್ಯರು ರಮೇಶ್‌ ದೇಸಾಯಿ ಪ್ರಾಚಾರ್ಯರು, ಕೈಗಾರಿಕಾ ತರಬೇತಿ ಸಂಸ್ಥೆ. 
ಕುಕನೂರು 
8 ಸದಸ್ಯರು ಜೀವಿತೇಶ್ವರ ಪ್ರಾಚಾರ್ಯರು, ಕೈಗಾರಿಕಾ ತರಬೇತಿ ಸಂಸ್ಥೆ, ತಳಕಲ್‌ 
ಗಾಮ 
9 ಸದಸ್ಯರು ಬೀರಾನಾಯ್ಕರ್‌ ಸಹಾಯಕ ಉದ್ಯೋಗ ಅಧಿಕಾರಿ, ಕೊಪ್ಪಳ 
10 ಸದಸ್ಯರು ಕೊಟ್ರೇಶ್‌ ಡಿ. ತರಬೇತಿ ಅಧಿಕಾರಿ, ಕೈಗಾರಿಕಾ ತರಬೇತಿ ಸಂಸ್ಥೆ 
ಗಂಗಾವತಿ 
1] ಸದಸ್ಯರು ಸಂಪತ್‌ ಕುಮಾರ್‌ ಕಿರಿಯ ತರಬೇತಿ ಅಧಿಕಾರಿ, ಕೈಗಾರಿಕಾ ತರಬೇತಿ 
ಸಂಸ್ಥೆ, ಕೊಪಳ 
ಸರ್ಕಾರಿ ಕೈಗಾರಿಕಾ ತರಬೇತಿ ಸಂಸ್ಥೆ ವಿಠಲಾಪುರ ದ ನಿರ್ವಹಣಾ ಸಮಿತಿ (ಐ.ಎಂ.ಸಿ) 
ಕೈಗಾರಿಕಾ ಸಂಘ: ಬಿ.ಸಿ.ಐ.ಸಿ. 
ಪ | ಸದಸ್ಯರ ಹೆಚ್ಚಿನ ವಿವರಗಳು 
1 ಅಧ್ಯಕ್ಷರು ಎಸ್‌.ಎಸ್‌.ಗುಪ್ತಾ ವ್ಯವಸ್ಥಾಪಕ ಸಮನ್ವಯಾಧಿಕಾರಿ(ಶೈಕ್ಷಣಿಕ) ಮತ್ತು 
ನಿರ್ದೇಶಕರು, ಒ.ಪಿ. ಜಿಂದಾಲ್‌ ವೃತ್ತಿಪರ ತರಬೇತಿ 
ಕೇಂದ್ರ, ಜೆ.ಎಸ್‌.ಡ್ತ್ಕೂ ಸೀಲ್‌. 
2 ಕಾರ್ಯದರ್ಶಿ ಸೈಯದ್‌ ಪ್ರಾಚಾರ್ಯರು, ಸರ್ಕಾರಿ ಕೈಗಾರಿಕಾ ತರಬೇತಿ ಸಂಸ್ಥೆ, 
ಮೆಹೆಮೂದ್‌ ವಿಠಲಾಪುರ ಮೊಬೈಲ್‌: 9448516765 
ಕೈಗಾರಿಕಾ ಸಂಘದವರಿಂದ 
ನಾಮ ನಿರ್ದೇಶನ ಮಾಡಿರುವ 
ಸದಸ್ತರುಗಳು 
3 ಸದಸ್ಯರು ಅಶೋಕ್‌ ಕೆ. ಮಲ್ಲಿಕ್‌ | ಪ್ರಧಾನ ವ್ಯವಸ್ಥಾಪಕ, 
ಮೆ : ಜೆ.ಎಸ್‌.ಡ್ತ್ಯೂ ಎನರ್‌ಜೀ ಲಿಮಿಟೆಡ್‌ 
4 _|ಸದಸ್ತರು ಸುಧಾಂಶು ದಾಸ್‌ ಜಿಂದಾಲ್‌ _ಪ್ರಾಕ್ಟಾಎರ್‌_ಕಂಪನಿ ಲಿಮಿಟೆಡ್‌. 
5 ಸದಸ್ಯರು ಲಕ್ಷ್ಮೀನಾರಾಯಣ ಕಾರ್ಯಾಚರಣೆ ವ್ಯವಸ್ಥಾಪಕ, 
ಬ್ರಿಟಿಷ್‌ ಆಕ್ಷಿಜನ್‌ ಕಂಪನಿ ಲಿಮಿಟೆಡ್‌. 
6 ಸದಸ್ಯರು ಗೌರವ್‌ ಗುಪ್ತಾ ಕಾರ್ಯಾಂಗ ನಿರ್ದೇಶಕರು, 
ಮೆ. : ಐ.ಎಸ್‌.ಟಿ ಮತ್ತು ಪವರ್‌ ಲಿಮಿಟೆಡ್‌ 
ರಾಜ್ಯ ಸರ್ಕಾರದಿಂದ ನಾಮ 
ನಿರ್ದೇಶನ ಮಾಡಿರುವ 
ಸದಸ್ವರುಗಳು 
7 ಸದಸ್ಯರು ರಾಜೇಶ್‌ ಬಾವಗಿ ಪ್ರಾಚಾರ್ಯರು, ಕೈಗಾರಿಕಾ ತರಬೇತಿ ಸಂಸ್ಥೆ, ಬಳ್ಳಾರಿ 











ಮೊಬೈಲ್‌ 9448729595 















































೩೦೭೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್‌ ೨೨, ೨೦೦೯ ಭಾಗ - ೧ 
ಕಮ ಸದಸ್ಯರ ಹೆಸರು ಸದಸ್ಯರ ಹೆಚ್ಚಿನ ವಿವರಗಳು 
ಸಂ: (ಶ್ರೀಯುತರು) 
8 ಸದಸ್ತರು ಜರೀಫುಲ್ತಾ ಪ್ರಾಚಾರ್ಯರು, ಕೈಗಾರಿಕಾ ತರಬೇತಿ ಸಂಸ್ಥೆ, ಚಳ್ಳಕೆರೆ 
9 | ಸದಸ್ಯರು ಬೀರಾನಾಯ್ಕರ್‌ ಜಿಲ್ಲಾ ಉದ್ಯೋಗ ಅಧಿಕಾರಿ, ಬಳ್ಳಾರಿ 
ಬಿ.ಎಫ್‌. ದೂರವಾಣಿ : 08392-273988 
10 ಸದಸ್ಯರು ತಿಮ್ಮಣ್ಣ ತರಬೇತಿ ಅಧಿಕಾರಿ, ಸರ್ಕಾರಿ ಕೈಗಾರಿಕಾ ತರಬೇತಿ 
ಸಂಸ್ಥೆ ಬಳ್ಳಾರಿ 
1] ಸದಸ್ಯರು ಲೋಕೇಶ್‌ ವಿದ್ಯಾರ್ಥಿ ಸಂಘ, ಉಪಾಧ್ಯಕ್ಷ. ಸರ್ಕಾರಿ ಕೈಗಾರಿಕಾ 
ತರಬೇತಿ ಸಂಸ್ಥೆ, ವಿಠಲಾಪುರ 
ಸರ್ಕಾರಿ ಕೈಗಾರಿಕಾ ತರಬೇತಿ ಸಂಸ್ಥೆ ವಾಡಿ ಇವರ ನಿರ್ವಹಣಾ ಸಮಿತಿ (ಐ.ಎಂ.ಸಿ) 
ಕೈಗಾರಿಕಾ ಸಂಘ: ಸಿ.ಐ.ಐ. 
ಆ pr ಸದಸ್ಯರ ಹೆಚ್ಚಿನ ವಿವರಗಳು 
1 ಅಧ್ಯಕ್ಷರು ಎಸ್‌.ಎನ್‌. ಜುನಾರ್‌ ಪ್ಲಾಂಟ್‌ ಹೆಡ್‌, ಎ.ಸಿ.ಸಿ. ಲಿಮಿಟೆಡ್‌, ವಾಡಿ. 
ಕರ್‌ ದೂರವಾಣಿ : 08476-202239, ಫ್ಯಾಕ್ಸ್‌ 08476- 
202190 ಮೊಬೈಲ್‌ : 9845606502, 
ಇ-ಮೇಲ್‌ : 
sshree.junnarkar@acccement.com 
2 ಕಾರ್ಯದರ್ಶಿ ರಾಚಪ್ಪ ಹಮಿಲಾಪುರೆ 


ಪ್ರಾಚಾರ್ಯರು, ಸರ್ಕಾರಿ ಕೈಗಾರಿಕಾ ತರಬೇತಿ ಸಂಸ್ಥೆ, 
ವಾಡಿ ಮೊಬೈಲ್‌: 08476-202018 





ಕೈಗಾರಿಕಾ ಸಂಘದವರಿಂದ 
ನಾಮ ನಿರ್ದೇಶನ ಮಾಡಿರುವ 
ಸದಸ್ತರುಗಳು 



































3 ಸದಸ್ಯರು ಸುರ್‌ಜೀತ್‌ ಸೇನ್‌ ವ್ಯವಸ್ಥಾಪಕರು, 
ಮೆ : ಎ.ಸಿ.ಸಿ. ಲಿಮಿಟೆಡ್‌, ವಾಡಿ. 
ಮೊಬೈಲ್‌ : 9845606504 
4 ಸದಸ್ಯರು ಸಿ.ಎನ್‌.ಕೆ. ಪ್ರಸಾದ್‌ ವ್ಯವಸ್ಥಾಪಕರು (ನಿರ್ವಹಣೆ), ಎ.ಸಿ.ಸಿ. ಲಿಮಿಟೆಡ್‌, 
ವಾಡಿ. ಮೊಬೈಲ್‌ : 9972048500 
5 ಸದಸ್ಯರು ಜೋಸೆಫ್‌ ರವಿರಾಜ್‌ ವ್ಯವಸ್ಥಾಪಕ (ಮಾನವ ಸಂಪನ್ಮೂಲ ೬ ಆಡಳಿತ), 
ಮೆ : ಎ.ಸಿ.ಸಿ. ಲಿಮಿಟೆಡ್‌, ವಾಡಿ. 
ಮೊಬೈಲ್‌ : 9448287625 
6 ಸದಸ್ಯರು ಬಲ್ವಿಂದರ್‌ ಸಿಂಗ್‌ ಅಧಿಕಾರಿ (ತರಬೇತಿ ಮತ್ತು ಭದ್ರತೆ). ಆಲ್‌ಸ್ಟಾಂ, 
ಕಮಾಲ್‌ ಶಹಬಾದ್‌, ಮೊಬೈಲ್‌ : 9449796900 
ರಾಜ್ಯ ಸರ್ಕಾರದಿಂದ ನಾಮ 
ನಿರ್ದೇಶನ ಮಾಡಿರುವ 
ಸದಸ್ತರುಗಳು 
7 ಸದಸ್ಯರು ಕೃಷ್ಣಮೋಹನ್‌ ಜಿ.ಎಸ್‌. | ಪ್ರಾಚಾರ್ಯರು, ಕೈಗಾರಿಕಾ ತರಬೇತಿ ಸಂಸ್ಥೆ, 
ರಾಯಚೂರು ಮೊಬೈಲ್‌ : 9448391062 
8 ಸದಸ್ಯರು ಎಂ.ಎಸ್‌.ನಾಯಕ್‌ ಪ್ರಾಚಾರ್ಯರು, ಕೈಗಾರಿಕಾ ತರಬೇತಿ ಸಂಸ್ಥೆ, 
ಕುಡುತಿನಿ 
9 ಸದಸ್ಯರು ಬಿ.ಹೆಚ್‌. ಗು೦ಡಳ್ಳಿ ಜಿಲ್ಲಾ ಉದ್ಯೋಗ ಅಧಿಕಾರಿ, ರಾಯಚೂರು, 
ದೂರವಾಣಿ : 08532-241682 ಮೊಬೈಲ್‌ 
9945395422 
10 ಸದಸ್ಯರು ಪಟ್ಟಣ್‌ಕರ್‌ ಎಸ್‌.ಎಂ. ತರಬೇತಿ ಅಧಿಕಾರಿ, ವಿಭಾಗೀಯ ಕಛೇರಿ. 
ರಾಯಚೂರು. 
1] ಸದಸ್ನರು ಎಸ್‌.ಎಲ್‌. ಆಡೂರ್‌ ಕಿರಿಯ ತರಬೇತಿ ಅಧಿಕಾರಿ, ಕೈಗಾರಿಕಾ ತರಬೇತಿ 











ಸಂಸ್ತೆ, ವಾಡಿ 








ಭಾಗ - ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್‌ ೨೨, ೨೦೦೯ ೩೦೭೧ 


ಸಮಿತಿಯ ಪಾತ್ರ ಮತ್ತು ಜವಾಬ್ದಾರಿಗಳು ಈ ಕೆಳಕಂಡಂತಿರುತ್ತವೆ. 
1) ಕೈಗಾರಿಕಾ ಪ್ರಾಯೋಜನೆಗಳ ಮುಖಾಂತರ ಆದಾಯಗಳನ್ನು ಸೃಷ್ಟಿಸಿ ಆ ಹಣವನ್ನು ಅವರು ನಿರ್ಧರಿಸಿದಂತೆ 
ಉಪಯೋಗಿಸುವುದು. 

2) ಹೊಸ ತರಬೇತಿ ಪ್ರದೇಶಗಳನ್ನು ಮುನ್ಸೂಚಿಸುವುದು. 

3) ಪಠ್ಯಸೂಚಿಯನ್ನು ಅಭಿವೃದ್ದಿಪಡಿಸುವುದು. 

4) ಶಿಕ್ಷಣಾರ್ಥಿಗಳನ್ನು ಆಯ್ಕೆ ಮಾಡುವುದು. 

5) ತರಬೇತಿದಾರರಿಗೆ ತರಬೇತಿಯನ್ನು ನೀಡುವುದು. 

6) ಗುತ್ತಿಗೆ ಆಧಾರಿತ ಬೋಧಕರು/ಅತಿಥಿ ಬೋಧಕರುಗಳನ್ನು ನೇಮಿಸುವುದು. 

7) ವೃತ್ತಿ ನಿರತ ತರಬೇತಿ. 

8) ಪರೀಕ್ಷೆ ಮತ್ತು ದೃಡೀಕರಣ. 

9) ತರಬೇತಿ ಮುಗಿಸಿರುವ ಅಭ್ಯರ್ಥಿಗಳಿಗೆ ಸ್ಥಳನಿಯೋಜನೆ ಮಾಡುವುದು. 

ಸಮಿತಿಯು 2 ತಿ೦ಗಳಿಗೊಮ್ಮೆ ಸಭೆ ಸೇರತಕ್ಕದ್ದು. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಪಿ.ಆರ್‌. 2152 ಎ.ಎಸ್‌. ವಿಶ್ವೇಶ್ವರಯ್ಯ 
ಪೀಠಾಧಿಕಾರಿ, 
ಕಾರ್ಮಿಕ ಇಲಾಖೆ. (ಉದ್ಯೋಗ ಮತ್ತು ತರಬೇತಿ) 
ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ 
ಸೇರ್ಪಡೆ 
ಸಂಖ್ಯೆ:ಆಕುಕ 104 ಪಿಟಿಡಿ 2009, ಬೆಂಗಳೂರು, ದಿನಾಂಕ:29ನೇ ಆಗಸ್ಟ್‌, 2009 

ಸರ್ಕಾರದ ಆದೇಶ ಸಂಖ್ಯೆ:ಆಕುಕ 104 ಪಿಟಿಡಿ 2009, ದಿನಾಂಕ:11.8.2009 ರಲ್ಲಿ ಆದೇಶ ಭಾಗದ ಕ್ರಸಂ. (1ರಲ್ಲಿನ 

ಕೊನೆಯಲ್ಲಿ ಈ ಕೆಳಕಂಡಂತೆ ಸೇರಿಸಿ ಓದಿಕೊಳ್ಳುವುದು. 
“(2 ಸಂಸ್ಕೃತ ಪ್ರಾಧ್ಯಾಪಕರ ಹುದ್ದೆಗಳನ್ನು ಆಯುರ್ವೇದ ಪ್ರಾಧ್ಯಾಪಕರ ಹುದ್ದೆಗೆ ಉನ್ನತಿಕರಣ/ಪರಿವರ್ತನೆಗೆ 
ಅನುಮತಿಸಿದೆ. ಪ್ರಾಧ್ಯಾಪಕರ ವೇತನ ಶ್ರೇಣಿ ರೂ. 14300-19250)” 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಪಿ.ಆರ್‌. 2128 ಎನ್‌. ಮಹಾಲಕ್ಷ್ಮಮ್ಮ 
ಸರ್ಕಾರದ ಅಧೀನ ಕಾರ್ಯದರ್ಶಿ 
ಆರೋಗ್ಯ ಮತು ಕುಟುಂಬ ಕಲ್ಲಾಣ ಇಲಾಖೆ. 


(ಭಾರತೇಯ ವೈದ್ಯ ಪದ್ಧತಿ) 
ಕಾನೂನು ನ್ಯಾಯ ಮತ್ತು ಮಾನವ ಹಕ್ಕುಗಳ ಸಚಿವಾಲಯ 
ವಿಷಯ : ಕರ್ನಾಟಕ ರಾಜ್ಯ ವಕೀಲರ ಕ್ಷೇಮಾಭಿವೃದ್ದಿ ನಿಧಿಗೆ ಸಹಾಯಾನುದಾನ ಬಿಡುಗಡೆ ಕುರಿತು. 
ಓದಲಾಗಿದೆ : 1) ಸರ್ಕಾರಿ ಆದೇಶ ಸಂಖ್ಯೆ :ಲಾ 45 ಎಲ್‌ಸಿಎಲ್‌ 2009, ದಿನಾ೦ಕ :9.7.2009 ಮತ್ತು ತಿದ್ದುಪಡಿ 
ದಿನಾಂಕ :28.8.2009. 
2) ಮಾನ್ಯ ಮುಖ್ಯ ಮಂತ್ರಿಯವರ ಸಲಹೆಗಾರರು ಮಾನ್ಯ ಮುಖ್ಯ ಮಂತ್ರಿಗಳಿಗೆ ಹೆಸರಿಸಿರುವ ಪತ್ರ 
ದಿನಾಂಕ :27.8.2009 





ಪ್ರಸಾವನೆ: 

ಮೇಲೆ (0ರಲ್ಲಿ ಓದಲಾದ ದಿನಾಂಕ:9.7.2009 ಸರ್ಕಾರಿ ಆದೇಶದಲ್ಲಿ ಕರ್ನಾಟಕ ರಾಜ್ಯ ವಕೀಲರ ಕ್ಷೇಮಾಭಿವೃದ್ಧಿ 
ನಿಧಿಗೆ ರೂ. 12.50 ಲಕ್ಷಗಳನ್ನು (ರೂಪಾಯಿ ಹನ್ನೆರಡು ಲಕ್ಷದ ಐವತ್ತು ಸಾವಿರಗಳು ಮಾತ್ರ) ಕರ್ನಾಟಕ ವಕೀಲರ ಪರಿಷತ್ತಿಗೆ 
ಲೆಕ್ಕ ಶೀರ್ಷಿಕೆ 2014-00-800-1-03-059 (ಯೋಜನೆ)ಯಡಿ ಬಿಡುಗಡೆ ಮಾಡಲಾಗಿತ್ತು. ಹಾಗೂ 
ದಿನಾಂಕ:28.8.2009ರಂದು ಆರ್ಥಿಕ ಇಲಾಖೆ ಸಹಮತಿಯಂತೆ ಸದರಿ ಮೊತ್ತವನ್ನು “ಲೆಕ್ಕಶೀರ್ಷಿಕೆ 2014-00-114-0-03- 
104 (lawyers welfare fund) ರಲ್ಲಿ ಪಡೆಯಲು ತಿದ್ದುಪಡಿ ಹೊರಡಿಸಲಾಗಿತ್ತು. 

ಉಲ್ಲೇಖಿತ (2)ರಲ್ಲಿ ಓದಲಾದ ದಿನಾಂಕ:27.8.2008ರ ಪತ್ರದಲ್ಲಿ ಮಾನ್ಯ ಮುಖ್ಯಮಂತ್ರಿಯವರ ಸಲಹೆಗಾರರು, 
ವಕೀಲರ ಕ್ಷೇಮಾಭಿವೃದ್ಧಿ ನಿಧಿಗಾಗಿ ಆಯವ್ಯಯದಲ್ಲಿ ಒದಗಿಸಿರುವ ಅನುದಾನದಿಂದ ಇನ್ನು ರೂ. 3750 ಲಕ್ಷ 
ರೂಪಾಯಿಗಳನ್ನು ಬಿಡುಗಡೆ ಮಾಡಲು ಕೋರಿದಂತೆ, ಆ ಬಗ್ಗೆ ಆರ್ಥಿಕ ಇಲಾಖೆ ನೀಡಿದ ಸಹಮತಿ ಮೇರೆಗೆ ಈ ಆದೇಶ. 


೩೦೭೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್‌ ೨೨, ೨೦೦೯ ಭಾಗ - ೧ 





ಸರ್ಕಾರಿ ಆದೇಶ ಸಂಖ್ಯೆ:ಲಾ 45 ಎಲ್‌ಸಿಎಲ್‌ 2009, ಬೆಂಗಳೂರು, ದಿನಾಂಕ:31ನೇ ಆಗಸ್ಟ್‌, 2009 

ಪ್ರಸ್ತಾವನೆಯಲ್ಲಿ ತಿಳಿಸಿರುವ ಹಿನ್ನೆಲೆಯಲ್ಲಿ ಕರ್ನಾಟಕ ರಾಜ್ಯ ವಕೀಲರ ಕ್ಷೇಮಾಭಿವೃದ್ಧಿ ನಿಧಿಗೆ ಲೆಕ್ಕ ಶೀರ್ಷಿಕೆ 2014- 
00-114-0-03-104 ((lawyers welfare fund)) ಅಡಿ ರೂ. 37.50 ಲಕ್ಷಗಳನ್ನು (ರೂಪಾಯಿ ಮೂವತ್ತೇಳು ಲಕ್ಷ ಐವತ್ತು 
ಸಾವಿರಗಳನ್ನು ಮಾತ್ರ) ಕರ್ನಾಟಕ ರಾಜ್ಯ ವಕೀಲರ ಪರಿಷತ್ತಿಗೆ ಬಿಡುಗಡೆ ಮಾಡಲು ಸರ್ಕಾರದ ಮಂಜೂರಾತಿ ನೀಡಲಾಗಿದೆ. 

ಈ ಹಣವನ್ನು ವಕೀಲರ ಸಂಘಗಳಿಗೆ ಸಹಾಯಾನುದಾನ ನಿಯಮಾವಳಿಯಲ್ಲಿ ಸ್ಪಷ್ಟಪಡಿಸಿರುವಂತೆ ಅಡ್ಟೋಕೇಟ್‌ 
ಜನರಲ್‌, ಕರ್ನಾಟಕ, ಬೆ೦ಗಳೂರು ರವರಿಗೆ ಬಿಲ್ಲನ್ನು ಸಲ್ಲಿಸಿ ಹಣ ಪಾವತಿಸಿ ಕೊಳ್ಳಬಹುದಾಗಿದೆ. 

ಈ ಆದೇಶವನ್ನು ಆರ್ಥಿಕ ಇಲಾಖೆಯ ಟಪ್ಪಣಿ ಸಂಖ್ಯೆ 3853 ದಿನಾಂಕ:29.8.2009ರಲ್ಲಿ ನೀಡಿರುವ ಸಹಮತಿ 
ಹಾಗೂ ಕಾರ್ಯದರ್ಶಿಗಳಿಗೆ ನೀಡಿರುವ ಅಧಿಕಾರ ಪ್ರತ್ಯಾಯೋಜನೆ ಆದೇಶ ಸಂಖ್ಯೆ ಎಫ್‌ಡಿ 1 ಟಿಎಫ್‌ಪಿ 2008 


ದಿನಾ೦ಕ:16.5.2008ರನ್ವಯ ಹೊರಡಿಸಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 


ಪಿ.ಆರ್‌. 2130 ಶಕುಂತಲ ಹೆಚ್‌.ಆರ್‌. 
ಸರ್ಕಾರದ ಅಧೀನ ಕಾರ್ಯದರ್ಶಿ (ಆಡಳಿತ-2) 
ಕಾನೂನು ನ್ಯಾಯ ಮತ್ತು ಮಾನವ ಹಕ್ಕುಗಳ ಇಲಾಖೆ. 
ಜಲ ಸಂಪನ್ಮೂಲ ಸಚಿವಾಲಯ 
ತಿದ್ದುಪಡಿ 
ಸಂಖ್ಯೆ:ಸನೀಇ 40 ಅಪಿಬಂ 2009, ಬೆಂಗಳೂರು, ದಿನಾಂಕ:17ನೇ ಸೆಪ್ಟೆಂಬರ್‌, 2009 
ಗದಗ್‌ ಜಿಲ್ಲೆ ರೋಣ ತಾಲ್ಲೂಕಿನ ಬೆಳಗೋಡ ಗ್ರಾಮದ ಹತ್ತಿರ ಬ್ಯಾರೇಜ್‌ ನಿರ್ಮಾಣ ಕಾಮಗಾರಿಗೆ ಸರ್ಕಾರದ 
ಆದೇಶ ಸಂಖ್ಯೆಸನೀಇ 40 ಅಪಿಬ೦ 2009, ದಿನಾಂಕ:22.7.09 ರಂದು ಹೊರಡಿಸಲಾದ ಆದೇಶದ ಪ್ರಸ್ತಾವನೆಯ ಕಂಡಿಕೆ 
4ರಲ್ಲಿ ಮತ್ತು ಆದೇಶದ ಭಾಗದಲ್ಲಿ ಗುತ್ತಿಗೆದಾರರ ಹೆಸರನ್ನು “ಶ್ರೀ ವಿ.ಎಂ. ಹೆಬ್ಬಾಳ” ಎಂಬುದರ ಬದಲಾಗಿ “ಶ್ರೀ ವಿ.ಐ. ಶೆಟ್ಟಿ” 
ಎಂದು ತಿದ್ದಿ ಓದಿಕೊಳ್ಳತಕ್ಕದ್ದು. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಪಿ.ಆರ್‌. 2201 ಕೆ. ಸುಧಾಕರಶೆಟ್ಟಿ 
ಸರ್ಕಾರದ ಅಧೀನ ಕಾರ್ಯದರ್ಶಿ 
ಜಲ ಸಂಪನ್ಮೂಲ ಇಲಾಖೆ (ಸಣ್ಣ ನೀರಾವರಿ) 
ಇಂಧನ ಸಚಿವಾಲಯ 
ತಿದ್ದುಪಡಿ 
ಸಂಖ್ಯೆ:"ಅಎನ್‌ 302 ಎನ್‌ಸಿಇ 2007, ಬೆಂಗಳೂರು, ದಿನಾಂಕ:16ನೇ ಸೆಪ್ಟೆಂಬರ್‌, 2009 
ಸರ್ಕಾರಿ ಆದೇಶ ಸಂಖ್ಯೆ:ಇಎನ್‌ 302 ಎನ್‌ ಸಿಇ 2007 ದಿನಾಂಕ:19.5.2009ರ ಪ್ರಸ್ತಾವನೆ ಮತ್ತು ಆದೇಶ ಭಾಗದಲ್ಲಿ 


“ಹೊಸಗಡ್ಡೆ ಗ್ರಾಮ” ER “ಹೊಸಗದ್ದೆ ಹತ್ತಿರ ಕುಳಂಜೆ ಗ್ರಾಮ” ಎಂದು ತಿದ್ದಿ ಓದಿಕೊಳ್ಳತಕ್ಕದ್ದು. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು "ಅವರ್‌ ಹೆಸರಿನಲ್ಲಿ 


ಪಿ.ಆರ್‌. 2209 ಎಸ್‌.ಜೆ. ಸಂಪತ್‌ ಕುಮಾರ್‌ 
ಸರ್ಕಾರದ ಅಧೀನ ಕಾರ್ಯದರ್ಶಿ 
ಇಂಧನ ಇಲಾಖೆ 
ಕಾನೂನು ನ್ಯಾಯ ಮತ್ತು ಮಾನವ ಹಕ್ಕುಗಳ ಸಚಿವಾಲಯ 
ತಿದ್ದುಪಡಿ 


ಸಂಖ್ಯೆ: ಲಾ 39 ಎಲ್‌ಸಿಎಲ್‌ 2009, ಬೆಂಗಳೂರು, ದಿನಾಂಕ:14ನೇ ಸೆಪ್ಟೆಂಬರ್‌, 2009 

ಸರ್ಕಾರದ ಆದೇಶ "ಸಂಖ್ಯೆ ಲಾ 39 ಎಲ್‌ಸಿಎಲ್‌ 2009, ದಿನಾಂಕ: 1.9.2009ರ ಆದೇಶದಲ್ಲಿನ ಕಂಡಿಕೆ (0ರ 
ನೋಟರಿಗಳ ಕ್ರಮಸಂಖ್ಯೆ 3ರಲ್ಲಿರುವ ಹೆಸರನ್ನು ಶ್ರೀ ಜಿ.ಎನ್‌. ವೆಂಕಟರೇವಣಪ್ಪ ಎಂಬುದರ ಬದಲಾಗಿ ಶ್ರೀ ಜಿ.ಎನ್‌. 
ವೆಂಕಟರವಣಪ್ಪ ಎಂದು ಓದಿಕೊಳ್ಳತಕ್ಕದ್ದು. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಪಿ.ಆರ್‌. 2222 ಹೆಚ್‌.ಆರ್‌. ಶಕುಂತಲ 
ಸರ್ಕಾರದ ಅಧೀನ ಕಾರ್ಯದರ್ಶಿ (ಆಡಳಿತ-2) 
ಕಾನೂನು ನ್ಯಾಯ ಮತ್ತು ಮಾನವ ಹಕ್ಕುಗಳ ಇಲಾಖೆ. 


